ನವಸಾಕ್ಟರ ಪುಸ್ತಕ ಮಾಲೆ 


| 


ಬಹು 


ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 


ಜ್‌ ತ ಹಾ. ಮಾ. ನಾಯಕ ಇರ ಟ್‌ ಡಿ 
ಎಚ್‌. ನರಸಿಂಹಯ್ಯ | 
ಜಿ. ನಾರಾಯಣ | 
ಎಲ್‌. ಎಸ್‌. ಶೇಷಗಿರಿರಾವ್‌ 
ಶಾಂತರಸ 
ಕೆ. ವಿ. ಸುಬ್ಬಣ್ಣ | 
ಗೊ. ರು. ಚನ್ನಬಸಪ್ಪ 
ನತ ಖ. ಎಸ್‌. ಶಂಕರ್‌ 
ಶಿವಶಂಕರ ಹಿರೇಮಠ 
ಆರ್‌. ಎಸ್‌. ರಾಜಾರಾಮ್‌ 
ಶ್ರೀಮತಿ ಎಲ್‌. ಜಿ. ಸುಮಿತ್ರ 


a 


ರ್ಸ್‌” | ಸಂಪಾದಕ ಸಮಿತಿ 


ಶ್ರೀಯುತರಾದ 
ಎಸ್‌. ಜಿ. ನಾಗಲೋಟಿಮಠ 
ಕೆ. ವಿ. ನಾರಾಯಣ 
ಪುರುಷೋತ್ತಮ ಬಿಳಿಮಲೆ 
ಕರೀಗೌಡ ಬೀಚನಹಳ್ಳಿ 
ಅಮೃತ ಸೋಮೇಶ್ವರ 
ಸಿ. ಆರ್‌. ಚಂದ್ರಶೇಖರ್‌ 
ಜಿ. ಎ. ಶ್ರೀಧರ 
ಲಿಂಗದೇವರು ಹಳೆಮನೆ 
ಭ. ಮಲ್ಲಿಕಾರ್ಜುನ 
ಮಹಾಬಲೇಶ್ಚರರಾವ್‌ 
| ಭಕ್ಕಪಿ ಯ 
ಎಂ. ಪಿ. ಪರಮಶೇಖರಯ್ಯ 
ಔ ಶ್ರೀಮತಿ ಉಷಾ ರಾಂಕುಮಾರ್‌ 


'  AKSHARA GRANTHALAYA 


3 ‘Acc.No. 016098 ಕನ್ನಡ ವಿ ಶ್ವವಿದ್ಕಾಲಯ 


_ ಹಂಪಿ - ೫೮೩ ೨೧೧ 


»'N 8 
ತೆ 
[ವ B 
ಇತ್ತಿ 
ಜು 
ಇ.ಸ್ರಿ ನೇ 
1853 
ER: 
55% 


ಕಾಗದ 


ರಂಗಪ್ಪ ತಡವಾಗಿ ಮನೆಗೆ ಬಂದ. ಹೆಂಡತಿ ಕೋಮಲ ಕಾಯುತ್ತಿದ್ದಳು. 
"ಯಾಕೆ ತಡ' ಎಂದು ಕೇಳಿದಳು. "ಇವತ್ತು "ಕಾಗದದ ಬಣ್ಣ ಕೆಟ್ಟಿತ್ತು. ಸರಿಮಾಡೋಕೆ 
ಇಷ್ಟು ತಡ ಆಯ್ತು' ಎಂದ. ಪೇಪರ್‌ ಎತ್ತಿಕೊಂಡು ಗಾಳಿ ಬೀಸಿಕೊಂಡ. 


ಅವನು ಕಾಗದ ಕಾರ್ಹಾನೆಯಲ್ಲಿ ಹತ್ತು ವರ್ಷದಿಂದ ದುಡಿಯುತ್ತಿದ್ದ. 
ಅವನು ಪ್ರಯೋಗ ಶಾಲೆಯಲ್ಲಿ ಕಾಗದ ಹದ ಹಿಡಿಯುವ ತಜ್ಞ. ಕೋಮಲ ಕಾಫಿ 
ಲೋಟದೊಡನೆ ಹತ್ತಿರ ಬಂದು "ರೀ ಅಂದಳು. "ಏನೇ' ಎಂದು ಬಾಯಿ ತೆರೆದ. 
“ಇವತ್ತು ಕಾಗದ ಬಂದಿದೆ ಊರಿಂದ. ಸೋಮವಾರ ನನ್ನ ಮೂರು ಜನ ತಮ್ಮಂದಿರೂ 
ಬರುತ್ತಾರೆ. ಅವರು ನಿಮ್ಮ ಕಾರ್ಯಾನೆ ನೋಡಬೇಕಂತೆ. ರಮೇಶ ಅದೇನೋ ಕಾಗದ 
ತಯಾರಿಕೆ ಬಗ್ಗೆ ಪ್ರಬಂಧ ಬರೀಬೇಕಂತೆ. ಎಲ್ಲ ವಿವರವಾಗಿ ತಿಳಿಯಬೇಕಂತೆ. 
ಗೊತ್ತಾಯಿತೆ' ಎಂದಳು. 


ರಂಗಪ್ಪ ಬೆಚ್ಚಿಬಿದ್ದ. ರಮೇಶ, ಸುರೇಶ, ಗಣೇಶ ಮಹಾ ತರಲೆಗಳು. ಬರೀ 
ವಟವಟ ಅಂತ ಪ್ರಶ್ನೆ ಹಾಕುತ್ತಿದ್ದರು. ಕಳೆದ ಬೇಸಿಗೆ ರಜದಲ್ಲಿ ಕಬ್ಬಿಣದ ಕಾರ್ಯಾನೆ 


ಕಾ 
ಎ 


ಲ 


ರಾಜು 


» 
~ 
ಕ 
| 

4 


ಲ ಅವ 


6 
3 
NY 
WN 
ಇಸಾ 
N 
Nu 


“= ತ 
ಟೆ 
ಕತ ಡೆ 


ತತ ಕ 
“» wns 
ತ್‌್‌ 
ಆ. ಸೆ ದೆ 


ಇರೂ 
ಚಿ 

ld as 

ಕ್ರ ಕ ಇಷ್ಟ್ರಾಊ ಗ ~ 


ಕಾಗದ ತಯಾರಿಸುವ ಏಿಧಾನ. 


` ನೋಡಲು ಬಂದಿದ್ದರು. ಭದ್ರಾವತಿ ತುಂಬಾ ರಂಗಪ್ಪನನ್ನು ಸುತ್ತಾಡಿಸಿದ್ದರು. ರಂಗಪ್ಪ 
_ ರಗಳೆಯೇ ಬೇಡ ಎಂದು, "ನಂಗೆ ರಜ ಇಲ್ಲ ಕಣೆ ಆಗೋಲ್ಲ' ಎಂದ. "ನಿಮ್ಮ 
' ಕಾರ್ಹಾನೆ ತೋರಿಸೋಕೆ ಎಷ್ಟು ಚೌಕಾಸಿ. ಅವರೇನು ದಿನಾ ಬರುತ್ತಾರಾ? ನಿಮ್ಮ 
ತಮ್ಮ, ತಂಗಿ ಮಕ್ಕಳು ಬಂದ್ರೆ ಕುಣಿದಾಡಿ ತೋರಿಸುತ್ತೀರಾ' ಎಂದು ಮುನಿಸಿಕೊಂಡಳು. 
ರಮೇಶ ಎಸ್‌ ಎಸ್‌ ಎಲ್‌ ಸಿ ಓದುತ್ತಿದ್ದ. ಅವನು ಗಂಭೀರ ಸ್ವಭಾವದ ಹುಡುಗ. 
ಸುರೇಶ, ಗಣೇಶ ಮಹಾ ಚುರುಕು. ತರಲೆಗಳು. ರಂಗಪ್ಪ ಏನೋ ಚಿಂತಿಸುತ್ತಿದ್ದ. 
ನಾಲ್ಕು ವರ್ಷದ ಮಗಳು ಕೋಕಿಲ ಪರ್ರನೆ ಕಾಗದ ಹರಿದು ಚೂರು ಮಾಡುತ್ತಿದ್ದಳು. 
ಕೋಮಲ ಚೂರುಗಳನ್ನು ಕಸಿದುಕೊಂಡು ಗದರಿದಳು. "ನಿಮ್ಮಪ್ಪಂಗೆ ಕಾಗದ 
ಹಾಳುಮಾಡಿದ್ರೆ ಸಿಟ್ಟು ಕಣೆ. ಅದಕ್ಕೆ ಎಷ್ಟು ಬೆಲೆ ಏನು ಅಂತ ಲೆಕ್ಕ ಹಾಕುತ್ತಾರೆ'. 


ರಂಗಪ್ಪ ಮನಸ್ಸಿನಲ್ಲೇ ಹುಸಿನಗೆ ನಕ್ಕ, ಹೌದು. ಕಾಗದದ ಬೆಲೆ 
ಇವರಿಗೇನು ಗೊತ್ತು. ಹತ್ತು ವರ್ಷ ಪ್ರಯೋಗಶಾಲೆಯಲ್ಲಿ ಅದರ ಬಣ್ಣ ಬೆಡಗು 
ತಿರುಳು ಬದಲಾವಣೆ ತಿಳಿದವನು. ರಾಸಾಯನಿಕ ಶಕ್ತಿಯಿಂದ ಆಗುವ ಪರಿವರ್ತನೆ ಬಗ್ಗೆ 
ಅಪಾರ ಅನುಭವ ಪಡೆದಿದ್ದ. . ಅವನು ಹುಟ್ಟಿದ್ದು ದಟ್ಟ ಮಲೆನಾಡಿನ ಆಗುಂಬೆ 
ಹತ್ತಿರದ ಹಳ್ಳಿಯಲ್ಲಿ. ಅವನು ಹುಡುಗನಾಗಿದ್ದಾಗ ನೋಡಿದ ಕಾಡು ಅಲ್ಲಿ ಈಗ 
ಇರಲಿಲ್ಲ. ಬಿ.ಎಸ್ಸಿ ಪದವಿ ಓದುವಾಗ ಸಸ್ಮಶಾಸ್ತ್ರ ಅವನ ಪ್ರಿಯ ವಿಷಯವಾಗಿತ್ತು. 
ದೊಡ್ಡ ದೊಡ್ಡ ಮರಗಳಡಿ ಕುಳಿತು ಶಾಂತಿ ನೆಮ್ಮದಿ ಪಡೆದಿದ್ದ. ಎಂ.ಎಸ್ಸಿ ಓದುವಾಗ 
ರಸಾಯನ ಶಾಸ್ತ್ರ ಓದಿದ. ಕಾಡು ವಿರಳವಾಗಲು ಕಾಗದ ಕಾರ್ಯಾನೆ ಕಾರಣ ಎಂದು 
ಬೇಸರವಿತ್ತು. ಕೋಪವೂ ಇತ್ತು. ಅಂತರಂಗದಲ್ಲಿ ಕಾಡಿನ ಬಗ್ಗೆ ಪ್ರೀತಿ. ಉದ್ಯೋಗ 
ಮಾಡುವುದು ಕಾಡು ನುಂಗುವ ಕಾಗದ ಕಾರ್ಯಾನೆಯಲ್ಲಿ. ವಚನದ ಸಾಲೊಂದು 
ನೆನಪಾಯಿತು. ""ಎತ್ತಣ ಮಾಮರ, ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ'' ! 


"ರಿ! ಎಲ್ಲಿದೀರ. ಕನಸು ಕಾಣ್ತಿದೀರೋ ಏನು. ನಾಲ್ಕು ಸಲ ಕೂಗಿದೆ. 
ಮಾತೇ ಇಲ್ಲ' ಎಂದು ಕೋಮಲ ಎಚ್ಚರಿಸಿದಳು. ರಂಗಪ್ಪ ಅಡುಗೆ ಏನೆಂದು 
ವಿಚಾರಿಸಿದ. "ಜೋಳದ ರೊಟ್ಟಿ, ಕಳಲೆ ಪಲ್ಕ' ಎಂದಳು. ಬೆಚ್ಚಿಬಿದ್ದ. "ನಿಂಗೆ 


ತಲೆ ಕೆಟ್ಟಿದೆಯೇನೇ? ಕಳಲೆ ಕುಯ್ದ 
ಕೂಸು ಕಣೆ ಅವು. ಪ್ರಾಣಿಗಳಿಗೆ ಹೋ ಕೊಡೆ ೀ ಬಿದಿರನ ಎಳೆ ಹಸು: 
| ಆರಣ್ಯ ಇರಾಖಯೊಿಗೆ ಗೊತ್ತಾದ ನ್ನ ಅರೆಸ್ಟ್‌ ಮಾಡ್ತಾರೆ. ನಾ ॥ 
ಒಲ್ಲೆನಪ್ಪ. ಅದರ ಪಲ್ಕ ಮಾಡಬೇಡಾಂತ ಎಷ್ಟು ಸಲ ತಾಃ ಸು. 
ಮನೆ ಮುರುಕ ನಿನಗೆ ಅವನ್ನು ತಂದುಕೊಟ್ಟ" ಎಂದು ಗದರಿದ. 


ಕೋಮಲ ತಣ್ಣಗೆ ಅವನ ಕಡೆ ನೋಡಿದಳು. ಅವಳು ಸತ ಳುಕಿಲ್ಲದೆ. 
ಮೂತಿ ಓರೆ ಮಾಡಿದಳು. ಬೆರಳು ಆಡಿಸುತ್ತ ಅಣಕಿಸಿದಳು “ಸುಮ್ಮ ನಿರ್ರಿ. ನಾನೂ 
ಕಂಡಿದೀನಿ. ಓಹೊಹೋ! ಪ್ರತಿದಿನ ನಿಮ್ಮ ಕಾರ್ಯಾನೆ ಐವತ್ತು ಲಾರಿ ಲೋಡು. 
ಬೊಂಬು ನುಂಗುತ್ತೆ ಬಕಾಸುರನ ಹಾಗೆ. ನಿಮ್ಮ ಪ್ರಯೋಗ ಶಾಲೆಯಲ್ಲಿ ಅದರ 
ಲೆಕ್ಕಾನೇ ಬರೀತೀರಿ. ಪರಿಸರ ಪ್ರೊಮಿಗಳ ಸಂಘದ ಕಾರ್ಯದರ್ಶಿ ಬೇರೆ ಆಗಿದೀರ. 
ಎದ್ದು ಬನ್ನಿ. ಅದೂ ಆರಿ ಹಳಸೀತು''. | 


ರಂಗಪ್ಪ ಉತ್ತರಿಸಲಿಲ್ಲ. ಹೆಂಡತಿಯ ಮಾತುಗಳಲ್ಲಿ ಸತ್ಯ ಎಷ್ಟಿರಬಹುದು 
ಎಂದು ಯೋಚಿಸಿದ. ಅಷ್ಟು ಹೊತ್ತಿಗೆ ಧ್ವನಿ ವರ್ಧಕದಲ್ಲಿ ಏನನ್ನೋ ಕೂಗುವ ಸದ್ದು 
ಕೇಳಿಸಿತು. ರಂಗಪ್ಪ ಬಾಗಿಲಿಗೆ ಬಂದು ಆಲಿಸಿದ. "ಭದ್ರಾವತಿ ನಗರದ ಮಹನೀಯರ, 
ಮಹಿಳೆಯರೇ, ನಾಳೆ ರಾತ್ರಿ ಎಂಟು ಗಂಟೆಗೆ ಅರಣ್ಯ ಮಂತ್ರಿ ಆಗಮಿಸಲಿದ್ದಾರೆ. ಅರಣ್ಯ 
ಕಾಪಾಡುವ ಬಗ್ಗೆ ಭಾಷಣ ಮಾಡಲಿದ್ದಾರೆ. ಪ್ರತಿಯೊಬ್ಬರೂ ತಪ್ಪದೆ ಭಾಗವಹಿಸಿ. ' 
ಸದವಕಾಶ ಕಳೆದುಕೊಳ್ಳಬೇಡಿ. ಕಾಡು ಬೆಳೆಸಿ ನಾಡು ಉಳಿಸಿ. ಮನೆ ಒಳಗೊಂದು 
ಮಗು. ಮನೆ ಹೊರಗೊಂದು ಮರ. ಜೈ ಕರ್ನಾಟಕ ಮಾತೆ'' ರಂಗಪ್ಪ ಊಟಕ್ಕೆ 
ಎದ್ದ. ಕಳಲೆ ಪಲ್ಕ ರುಚಿಯಾಗಿತ್ತು. ಒಂದು ರೊಟ್ಟಿ ಜಾಸ್ತಿ ತಿಂದದ್ದು ನೋಡಿ 
ಕೋಮಲ ನಕ್ಕಳು. | 


ರಮೇಶ, ಸುರೇಶ, ಗಣೇಶ ಭಾನುವಾರ ರಾತ್ರಿಯೇ ಬಂದರು. ಊಟ 
ಆದಮೇಲೆ ರಮೇಶ ಕಾಗದದ ಹಾಳೆ ಹಿಡಿದು ರಂಗಪ್ಪನೆದುರು ಕುಳಿತ. ""ಭಾವ, ನಾನು 
ಕಾಗದ ಕುರಿತು ಒಂದು ಪ್ರಬಂಧ ಬರೀಬೇಕಾಗಿದೆ. ವಿಷಯ, ಕಾಗದ ಕಾರ್ಯಾನೆಗಳಿಂದ- 


ಲು 


ಕೊಳ್ಳುತ್ತೇನೆ. ಬೆಳಿಗ್ಗೆ ಕಾರ್ಯಾನೆ ತೋರಿಸಿ” ಎಂದು ಕೇಳಿದ. ರಾಜ್ಯ ಮಟ್ಟದ ಒಂದು 
ಸ್ಪರ್ಧೆಗೆ ಅವನು ಭಾಗವಹಿಸಲಿದ್ದ. "ನೀನೇನಾದರೂ ವಿಷಯ ಸಂಗ್ರಹಿಸಿದ್ದಿಯಾ'' 
' ಎಂದು ರಂಗಪ್ಪ ಕೇಳಿದ. ರಮೇಶ ತನ್ನ ಕೈಲಿದ್ದ ಕಾಗದ ನೀಡಿದ. ಅದರಲ್ಲಿ ಒಂದಿಷ್ಟು 
| ಮಾಹಿತಿಗಳಿದ್ದವು. ಅವು ಗಿದ್ದವು: 

ನಮಗೆ ಗಾಳಿ, ಬೆಳಕು, ನೀರು ಬದುಕಲು ಬೇಕು. ಹತ್ರ ಬೇಕು. 
ಅವು ನಾಗರಿಕತೆಯ ಜಾಡು ಬದಲಿಸಿವೆ. ಮಾನವ ಲಿಪಿ ಕಲಿತ. ಮರಗಳ ಮೇಲೆ ಬರೆದ. 
ಎಲೆ, ಕಲ್ಲು, ಚರ್ಮ, ಸುಟ್ಟಮಣ್ಣು, ಬಂಡೆ-ಇಲ್ಲೆಲ್ಲಾ ಬರೆದ. ಕಾಗದ ಅವನಿಗೆ 


4 


ತಾಳೆ ಗರಿಗಳ ಕಟ್ಟುಗಳು 


ಪ್ರಾಚೀನ ಕಾಲದಲ್ಲಿ ತಿಳಿದಿರಲಿಲ್ಲ. ಕಬ್ಬಿಣ, ಹಿತ್ತಾಳೆ, ತಾಮ್ರ ಇಂತಹ ಲೋಹಗಳ 
ಮೇಲೂ ಬರೆದ. ನಮ್ಮ ಪ್ರಾಚೀನ ಕೃತಿಗಳು ಹೆಚ್ಚಾಗಿ ಭೂರ್ಜಪತ್ರ, ತಾಳಪತ್ರಗಳಲ್ಲಿವೆ. 
ಭೂರ್ಜಪತ್ರ ಹೆಚ್ಚಾಗಿ ಹಿಮಾಲಯದಲ್ಲಿ ಬೆಳೆಯುತ್ತದೆ. ಈ ಮರದ ತೊಗಟೆ ಗಟ್ಟಿ. 


೫ 


ಬೇಗ ಪುಡಿಯಾಗುವುದಿಲ್ಲ. ಈ ಮರದ ತೊಗಟೆಯನ್ನು ಚೌಕಾಕಾರವಾಗಿ ಕತ್ತರಿಸುತ್ತಾರೆ. 
ಹದ ಮಾಡಿ ಬರವಣಿಗೆಗೆ ಉಪಯೋಗಿಸುತ್ತಾರೆ. ಗತೆ ತೆ 


| ತಾಳೆಗರಿ ಎಂಬುದು ಇನ್ನೊಂದು ಬಗೆಯ ಪತ್ರ. ನಮ್ಮ ಪ್ರಾಚೀನ ಸಾಹಿತ್ಯ 
ಈ ತಾಳೆಗರಿಯ ಹದ ಮಾಡಿದ ಎಲೆಗಳಲ್ಲಿ ದೊರೆತಿದೆ. ದಕ್ಷಿಣ ಭಾರತದಲ್ಲಿ ಈ 


ಮರಗಳು ಹೇರಳವಾಗಿವೆ. ಎಲೆಗಳು ಅಗಲವಾಗಿರುತ್ತವೆ. ನಾಲ್ಕು ಅಡಿಗಳವರೆಗೆ 
ಉದ್ದವಿರುತ್ತವೆ. ನಮ್ಮ ಕವಿಗಳಾದ ಪಂಪ, ರನ್ನ, ಕುಮಾರವ್ಕಾಸ ಇದರಲ್ಲೇ 
ಬರೆದಿದ್ದರು. ನೀರಲ್ಲಿ ಕುದಿಸಿ ಒಣಗಿಸಿ ಉಜ್ಜಿದ ಇದರ ಮೈ ನುಣುಪಾಗಿರುತ್ತದೆ. 
ಎಲೆ ಬೇಗ ಹಾಳಾಗುವುದಿಲ್ಲ. ಹೀಗೆ ಒಂದಿಷ್ಟು ಸಂಗತಿಗಳನ್ನು ಮುದ್ದಾದ ಅಕ್ಷರಗಳಲ್ಲಿ 
ರಮೇಶ ಬರೆದಿದ್ದ. ಇವೆಲ್ಲ ಕಾಗದಕ್ಕೆ ಬದಲಿಯಾಗಿ ಬಳಸಿದ ವಸ್ತುಗಳು ಎಂದು 
ಗುರುತು ಹಾಕಿದ್ದ. ಕಡತ ಮತ್ತು ಕಾಗದ ಎಂದು ಬರೆದು ಪ್ರಶ್ನಾರ್ಥಕ ಚಿಹ್ನೆ ಬಳಸಿದ್ದ. 


ಅದನ್ನೂ ಗಮನಿಸಿದ ರಂಗಪ್ಪ, ಅವನು ಕೇಳುವ ಮೊದಲೇ ಹೇಳತೊಡಗಿದ. 
ಕಡತ ಅಂದ್ರೆ ಬಟ್ಟೆಯಲ್ಲಿ ತಯಾರು ಮಾಡುತ್ತಿದ್ದರು. ಇದು ಒಂದು ಅಡಿ ಅಗಲ 
ಇದ್ದು ಅನೇಕ ಅಡಿ ಉದ್ದ ಇರುತ್ತಿತ್ತು. ಗೌಡರು, ಪಟೇಲರು, ಪಾಳೆಯಗಾರರು, 
ಮಂತ್ರಿಗಳು ಇದರಲ್ಲಿ ಲೆಕ್ಕ ಬರೆದಿಡುತ್ತಿದ್ದರು. ಇದಕ್ಕೆ ಕಪ್ಪು ಮಸಿ ಹಚ್ಚಿದ್ದರಿಂದ 
ಅಕ್ಷರಗಳು ಎದ್ದು ಕಾಣುತ್ತಿದ್ದವು. ಬಳಪ ಬಳಸಿ ಬರೆದ ಕಡತ ಕೆಲವು ಮಠಗಳಲ್ಲಿ, 
ದೇವಾಲಯಗಳಲ್ಲಿ ನಮಗೆ ಸಿಕ್ಕಿವೆ - ಎಂದು ರಂಗಪ್ಪ ತಿಳಿಸಿದ. 


ರಮೇಶ ರಂಗಪ್ಪನ ಮಾತು ಆಲಿಸುತ್ತಿದ್ದ. ಸುರೇಶ ಗಣೇಶನನ್ನು ತಿವಿದು 
ಗೋಡೆಯ ಮೇಲಿದ್ದ ಭಾವಚಿತ್ರ ಒಂದನ್ನು ತೋರಿಸುತ್ತಿದ್ದ. ಗಣೇಶ ಮಿಕಿ ಮಿಕಿ ನೋಡಿ 
ತಿಳಿಯದೆ ""ಭಾವ ಅದು ಯಾರು'' ಎಂದು ತೋರಿಸಿ ಪ್ರಶ್ನೆ ಶುರುಮಾಡಿದ. 


""ನಿನಗೆ ಗೊತ್ತಾಗೋಲ್ಲ ಸುಮ್ಮನಿರು'' 


"ಹೇಳಿ ಭಾವ. ಅದ್ಯಾಕೆ ಅವನು ತಲೆಗೆ ಬಟ್ಟೆ ಸುತ್ಕೊಂಡಿದಾನೆ. ಮರದ 
ಬೊಡ್ಡೆ ಹಿಡಿದು ಅವಚಿ ಕೊಂಡಿದ್ದಾನೆ?'' 


ಎತತ... 


""ಅವನು ಸುಂದರಲಾಲ್‌ ಬಹುಗುಣ ಅಂತ'' 


"ಅವನು ನಿಮ್ಮ ಸ್ನೆಹಿತನಾಃ'' 


"ತಲೆಹರಟೆ ಕಣ್ರಯ್ಕಾ ನೀವು'' ಅಂತ ಹೇಳಿದ. ರಮೇಶ ಸಾಮಾನ್ನ: ಜ್ಞಾನ 
ಪುಸ್ತಕದಲ್ಲಿ ಅವನ ಬಗ್ಗೆ ಓದಿದ್ದ. ಅವನ ಚಿತ್ರವೂ ನೆನಪಿತ್ತು. ರಮೇಶನೇ ತಮ ಒಂದಿರಿಗೆ 
ಬಹುಗುಣನ ಪರಿಸರ ಪ್ರೇಮ. ವಿವರಿಸಿದ. 


ರಂಗಪ್ಪ , ""ಕಾಗದದ ವಿಷಯದಲ್ಲಿ ಮತ್ತೇನೇನು ಸಂಗ್ರಹಿಸಿದಿಲ್ದಯ'' : 
ಎಂದು ರಮೇಶನಿಗೆ ಕೇಳಿದ. ಅದಕ್ಕೆ ರಮೇಶ "" ಕಾಗದದ ಬಗ್ಗೆ ಪುಸ್ತಕ ಒಂದನ್ನು 
ಸಂಗ್ರಹಿಸಿದ್ದನ್ನು ಹೇಳಿದ. ನಾನಿನ್ನೂ ಓದಿಲ್ಲ. ನೀವು ನನಗೆ ಒಂದಿಷ್ಟು ಮಾಹಿತಿ 
ನೀಡಿರಿ” ಎಂದು ಕೇಳಿದ... ಕೋಮಲ ಅಲ್ಲಿಗೆ ಬಂದು ""ಸಾಕು ಇವತ್ತು ಮಲಗಿರಿ. : 
ನಾಳೆ ಹೇಗೂ ಕಾರ್ಯಾನೆಗೇ ಹೋಗುತ್ತಿರಲ್ಲ'' ಎಂದು ಎಚ್ಚರಿಸಿದಳು. ಮಲಗಲು 
ದಪ್ಪನೆಯ ಉಲ್ಲನ್‌ನಿಂದ ತಯಾರಾದ ಎಂಟು ಅಡಿ ಉದ್ದದ ಚಾಪೆ ಹಾಸಿದಳು. ಕಳೆದ 
ಬಾರಿ ಬಂದಾಗ ಅದು ಇರಲಿಲ್ಲ. ರಮೇಶನಿಗೆ ಕುತೂಹಲವಾಯಿತು. ಉಣ್ಣೆಯ : 
ಚಾಪೆ ಬಗ್ಗೆ ಕೇಳಿದ. ಕನ್ನಡಕವನ್ನೂ ಕಣ್ಣಿನಿಂದ ತೆಗೆದು ಆಕಳಿಸಿ ಮೈ ಮುರಿಯುತ್ತ : 
ರಂಗಪ್ಪ ಅದರ ಬಗ್ಗೆ ಹೇಳಿದ. ""ಕಾಗದ ತಯಾರಿಸುವಾಗ ನೀರು ಹೀರಲು ಇಂಥಾದ್ದನ್ನು 
ಬಳಸುತ್ತಾರೆ. ನೀವು ಅಕ್ಕಿ ಹಪ್ಪಳವನ್ನು ಹಬೆಗೆ ಬೇಯಿಸೋದು ನೋಡಿಲ್ಲವೆ? ಹಾಗೆ : 
ಅಷ್ಟು ತೆಳ್ಳಗೆ ನೀರು ಮಿಶ್ರಿತ ಕಾಗದ ಉಣ್ಣೆ ಚಾಪೆಯ ಮೇಲೆ ಹಾದು ಬರುತ್ತೆ. ಹಾಗೆ 
ಬರುವಾಗ ಈ ಉಣ್ಣೆ ಚಾಪೆ ನೀರು ಹೀರುತ್ತದೆ. ಇದರಿಂದ ಕಾಗದಕ್ಕೆ ಚಲಿಸುವ 
ಶಕ್ತಿ ಹೆಚ್ಚುತ್ತದೆ. ನಾಳೆ ಹೇಗೂ ತೋರಿಸುತ್ತೇನೆ ಮಲಗಿರಿ'' ಎಂದು ಹೇಳಿ ತಾನೂ 
ಮಲಗಲು ಹೋದ. 


ಬೆಳಿಗ್ಗೆ ಎಲ್ಲರೂ ಎದ್ದು ಬೆಳಗಿನ `ಕೆಲಸ ಮುಗಿಸಿಕೊಂಡರು. ರಂಗಪ್ಪ 
ವೃತ್ತಪತ್ರಿಕೆ ಓದುತ್ತಿದ್ದ. ಅಷ್ಟರಲ್ಲಿ ಗಣೇಶ ಮೂಗು ಮುಚ್ಚಿಕೊಂಡು ಮುಖ ಕಿವುಚಿದ. 
ಸುರೇಶನ ಬೆನ್ನಿನ ಮೇಲೆ ಧಕ್‌ ಎಂದು ಗುದ್ದಿದ. ಸುರೇಶನೂ ಏನೋ ವಾಸನೆ ಗಮನಿಸಿ 


ಕಕ್ಕಸು ಮಾಡಿಲ್ಲವೇನೋ'' ಎಂದು ಸುರೇಶನಿಗೆ ಬೈದ. ಸುರೇಶ ಗಣೇಶನಿಗೆ "“ನೀನು 

ರಂಗಪ್ಪ ಪೇಪರ್‌ ಓದುವುದು ನಿಲ್ಲಿಸಿ ಜಗಳ ನೋಡಿ ಸನ್ನಿವೇಶ ಅರ್ಥ 
ಮಾಡಿಕೊಂಡ. ""ನೀವಿಬ್ರೂ ಹೂಸು ಬಿಟ್ಟಿಲ್ಲೋ ಮಾರಾಯರ. ನಮ್ಮ ಕಾಗದ 
' ಕಾರ್ಹಾನೆ ಬಿಟ್ಟಿದೆ”. ಎಂದ ರಮೇಶನಿಗೆ ಅರ್ಥವಾಗಲಿಲ್ಲ. “ಹೂಂ. ಥೂ ಥೂ 
ಇದೇನಪ್ಪ ಗಬ್ಬು ವಾಸನೆ'' ಎಂದು ಅವನೂ ದನಿಗೂಡಿಸಿದ. ರಂಗಪ್ಪ ಪೇಪರ್‌ 
_ ಬದಿಗಿಟ್ಟು ಹೇಳಿದ. "ಇಲ್ಲಿ ಕೇಳಿ. ನಾವು ಕಾಗದ ತಯಾರಿಸುವಾಗ ಮದ್ಮಸಾರ ಮತ್ತು 
`` ಬೇರೆ ರಾಸಾಯನಿಕ ಬಳಸಿರುತ್ತೇವೆ. ಕಾಗದದ ತಿರುಳು (ಪಲ್ಪ್‌) ಪಡೆಯಲು ಹೀಗೆ 
ಮಾಡಿರುತ್ತೇವೆ. ಇವು ನೀರಿನಲ್ಲಿ ಬೆರತು ರಾಸಾಯನಿಕ ಪರಿವರ್ತನೆ ನಡೆಯುತ್ತದೆ. 
ಅದರಿಂದ ಒಂದು ಬಗೆಯ ದುರ್ಗಂಧ ಹುಟ್ಟುತ್ತದೆ. ಗಾಳಿ ಈ ಕೆಟ್ಟ ವಾಸನೆ ಹೊತ್ತು 
ತರುತ್ತದೆ. ಕಾರ್ಯಾನೆ ಸುತ್ತ ಮುತ್ತ ಐದಾರು ಮೈಲು ದೂರದ ವರೆಗೆ ಈ ವಾಸನೆ 
ಇರುತ್ತದೆ. ಇದರ ಕಟುವಾದ ವಾಸನೆ ತಡೆಯೋಕೆ ನಿಮಗೆ ಆಗೋಲ್ಲ. ನಮ್ಮ ಮೂಗು 
ಈ ವಾಸನೆಗೆ ಹೊಂದಿ ಕೊಂಡಿದೆ. ಪುಸ್ತಕದ ಭಾಷೆಯಲ್ಲಿ ನೀವು ಹೇಳ್ತಿೀರಲ್ಲ - ವಾಯು 
ಮಾಲಿನ್ಶ ಅಂತ. ಅದೇ ಇದು''. ಹುಡುಗರು ಹೋ ಎಂದು ಬಿದ್ದು ಬಿದ್ದು ನಕ್ಕರು. 
ನಾಲ್ಕೂ ಜನ ಕಾಗದ ಕಾರ್ಯಾನೆ ನೋಡಲು ಹೊರಟರು. ಪೇಪರ್‌ ಎನ್ನುವ ಪದ 
ಹೇಗೆ ಬಂತು ಎಂದು ಕುತೂಹಲದಿಂದ ರಮೇಶ ಕೇಳಿದ. 


""ನೋಡು, ಪ್ಕಾಪಿರಾಸ್‌ ಅನ್ನುವ ಒಂದು ಜಲ ಸಸ್ಮ ಈಜಿಪ್ಟ್‌ ದೇಶದಲ್ಲಿ 
ಬೆಳೆಯುತ್ತಿತ್ತು. ನೈಲ್‌ ನದಿ ಕವಲಾಗಿ ಸಮುದ್ರ ಸೇರುತ್ತಿತ್ತು. ಆಗ ಸೀಳುಗಳಲ್ಲಿ, 
ನದಿಯಲ್ಲಿ, ಈ ಸಸ್ಕ ಬೆಳೆದು ದೊಡ್ಡ ದೊಡ್ಡ ಎಲೆ ಬಿಡುತ್ತಿತ್ತು. ಈ ಎಲೆಗಳದ್ದೂ 
ಒಂದು ಸ್ವಾರಸ್ಕವಿದೆ. ಎರಡು ಮೂರು ಸಾವಿರ ವರ್ಷದ ಹಿಂದೆ ಕಾಗದ ಇನ್ನೂ 
ತಯಾರಾಗಿರಲಿಲ್ಲ. ಆಗ ಈ ಎಲೆಯನ್ನು ಕಾಗದದ ಹಾಗೆ ಬಳಸುತ್ತಿದ್ದರು. 
"“ಪ್ಕಾಪಿರಾಸ್‌''ನಿಂದಲೇ ಪೇಪರ್‌ ಪದ ಬಂತು. ಇಷ್ಟೆ ಅಲ್ಲ. ನಾವು ಕಾಗದ ಅಂತ 


ಪಡೆದಿದ್ದ. ಮೂರು ಉಕ್ಕಿನ ಬಾಗಿಲು ದಾಟಿ ಒಳಗೆ ಹೋದರು. ನೀಟಾಗಿ ಕತ 
ಜೋಡಿಸಿದ್ದ ಮರದ ತುಂಡುಗಳ ಲಾಟು ರವಾ ಖಾ ಘಾತ ಚೆ ಪೆ ಸುಲಿದಿದ್ದರಿಂದ 

ದಿಂಡಿನಂತೆ ಸೌದೆ ತುಂಡುಗಳು. ಕಂಡವು. 
ರಂಗಪ್ಪ ನಿನ ಅಂತ ಲೆಕ್ಕ ಇಲ್ಲ. pa ತ್ತು ಮೂವತ್ತು ಲಾರಿ ಮರದತ 
ಪುಡಿ ಮಾಡುತ್ತೆ'' ಎಂದ. ನಂತರ ಮರ ಚೂರು ಮಾಡುವ ವಿಭಾಃ 
ಯಂತ್ರದ ಬಳಿಗೆ ಅವರನ್ನು ಕರೆದುಕೊಂಡು ಹೋದ. ಚೆನ್ನಾಗಿ ಗಿ ಸಿಪ್ಪೆ ತೆಗೆದ ಮರಗಳು 
ಚಲಿಸುವ ಪಟ್ಟಿಯಲ್ಲಿ ಬರುತ್ತಿದ್ದೆವು. - ಅವುಗಳಿಗೆ ನೀರು ಹಾಯಿಸಿ ತೊಳೆಯುತ್ತಿದ್ದರು. 


ಮಣ್ಣು ಧೂಳಿಲ್ಲದ ಮರದ ತುಂಡುಗಳು ಯಂತ್ರದೊಳಕ್ಕೆ ಬೀಳುತ್ತಿದ್ದವು. | 


“ಳಗೆ ಹರಿತವಾದ ಸಜ್ಜಾದ ಬ್ಲೇಡುಗಳು ಕಾದಿರುತ್ತವೆ. ತ Ss 
ಬೀಳುತ್ತಲೇ ಚೂರು ಚೂರಾಗುತ್ತವೆ. ಆಲೆ ಮನೆಯಲ್ಲಿ ಕಬ್ಬು ಚೂರಾಗುವುದಿಲ್ಲವೆ! ' 
ಹಾಗೆ. ಸಣ್ಣ ಚೂರುಗಳು ಮುಂದೆ ಸಾಗುತ್ತವೆ. ಅಲ್ಲಿ ಜರಡಿ ಆಡಿಸಲಾಗುತ್ತದೆ. : 
ದಪ್ಪ ಚೂರುಗಳು ಬೇರ್ಪಡುತ್ತವೆ. ಅವು ಪುನಃ ಚೂರಾಗುತ್ತವೆ. ಹೀಗೆ ಕತ್ತರಿಸಲಾದ : 
ಚೂರುಗಳ ಯಾತ್ರೆ ತಾನೇ ಚಲಿಸುವ ಪಟ್ಟಿಯಲ್ಲಿ ಸಾಗುತ್ತವೆ. ಸಾಗಿ ಬೃಹತ್‌ ಸಿಮೆಂಟ್‌ 
ತೊಟ್ಟಿಗೆ ಬೀಳುತ್ತವೆ. ಇದು ದೊಡ್ಡ ಉಗ್ರಾಣ. ಇಲ್ಲಿ ಸಂಗ್ರಹವಾದ ಎಲ್ಲಾ ಮರದ 
ಚೂರುಗಳು ಒಂದೇ ಅಳತೆಯಲ್ಲಿರುತ್ತವೆ'” ಎಂದು ಗಂಗಯ್ಯ ಮಕ್ಕಳಿಗೆ ತಿಳಿಸಿದ. 


ರಂಗಪ್ಪ ಹುಡುಗರನ್ನು ಡೈಜೆಸ್ಟರ್‌ ಎಂಬ ಮುಂದಿನ ಹಂತಕ್ಕೆ ಕರೆದು 
ಕೊಂಡು ಹೋದ. ಅಲ್ಲಿ ಕೆಲಸದಲ್ಲಿ ನಿರತನಾಗಿದ್ದ ಸಿದ್ದೇಗೌಡ ಪರಿಚಯದ ನಗೆ 


೧೦ 


ಬೀರಿದ. ರಂಗಪ್ಪ ಅವನನ್ನು ಮಾತನಾಡಿಸಿ ಡೈಜೆಸ್ಟರ್‌ ಕೆಲಸ ವಿವರಿಸಲು ಕೇಳಿಕೊಂಡ. 


“ಚಪಾತಿ ಪಲ್ಕ ಅನ್ನ ಸಾರು'" ಎಂದು ಹೇಳಿದ. ಸಿದ್ದೇಗೌಡ “ಬೆಳಿಗ್ಗೆ ಹಸಿವಾಗಿತ್ತೆ'' 


ಎಂದ. ಗಣೇಶ ""ಹೌದು, ಹೌದು'' ಎಂದು ತಲೆ ಆಡಿಸಿದ. ಹಾಂ! ಇಲ್ಲಿ ನೋಡಿ. 
ನಾಲ್ಕು ದೊಡ್ಡ ಕಡಾಯಿಗಳಿವೆ. ಇವೇ ನಿಮ್ಮ ಹೊಟ್ಟೆಯಂತೆ. ಹಿಂದೆ ಉಗ್ರಾಣ 
'ನೋಡಿದಿರಲ್ಲ. ಅಲ್ಲಿಂದ ಇಲ್ಲಿಗೆ ಮರದ ಚೂರುಗಳು ಬರುತ್ತವೆ. ಅವನ್ನು ನಾವು 


ಇಲ್ಲಿ ಜೀರ್ಣಗೊಳಿಸುತ್ತೇವೆ. ಮರ ಇಲ್ಲಿ ಪಚನವಾಗುತ್ತೆ. ಅಂದರೆ ಜೀರ್ಣವಾಗುತ್ತೆ. 


ಇವನ್ನು ಪಾಚಕ ಪಾತ್ರೆ ಅಂತಲೂ ಕರೆಯಬಹುದು'' ಹೀಗೆ ಹೇಳುತ್ತಾ ಹೋದ. ರಮೇಶ 


ಕುತೂಹಲದಿಂದ ಪೆನ್ನು ತೆಗೆದು ಹಾಳೆಯಲ್ಲಿ ಗುರುತು ಹಾಕಿಕೊಳ್ಳುತ್ತಾ ಬಂದ. 


ಕಾಗದ ಆಗಲು ಬೇಕಾದ ಗುಣ ಮರದಲ್ಲಿರುತ್ತದೆ. ನಾರಿನ ಬಗೆಯ : 
ಮರಗಳು ಮುಖ್ಯವಾಗಿ ಬೇಕು. ಈ ನಾರಿನ ಎಳೆಗಳಿಗೆ ಶಕ್ತಿ ಇರುತ್ತದೆ. ಅಕೇಶಿಯಾ, 
ನೀಲಗಿರಿ, ಬೊಂಬು, ಗಟ್ಟಿಜಾತಿ ಮರ ಇವನ್ನೆಲ್ಲಾ ಬಳಸುತ್ತೇವೆ. ಕಾಗದದ ಗುಣ 
ಯಾವುದು ಗೊತ್ತೆ? ಅದನ್ನು ಸೆಲ್ಕುಲೋಸ್‌ ಎನ್ನುತ್ತಾರೆ. ಇದು ಜೈವಿಕ ರಾಸಾಯನಿಕ 
ವಸ್ತು. ಇದು ಸಸ್ಕದಲ್ಲಿ ನಾರಿನ ಭಾಗದಲ್ಲಿ ಇರುತ್ತದೆ. ಇದರ ಬಣ್ಣ ಬಿಳಿ. 


' ಸೆಲ್ಕುಲೋಸ್‌ಗೆ ರೇಷ್ಮೆಯಂತಹ ಹೊಳಪು ನೀಡುವ ಗುಣ ಇದೆ. ನಾರಿನಲ್ಲಿ 


ಸೆಲ್ಕುಲೋಸ್‌ ಅಣುಗಳು ಅಂಟಿಕೊಂಡಿರುತ್ತವೆ. ಇವು ಇರುವುದರಿಂದಲೇ ಮರ 
ನಾರಿನಂತೆ ಜಿಗುಟಾಗಿರುತ್ತದೆ ಎಂದು ಸಿದ್ದೇಗೌಡ ಹೇಳಿದ. 


ಹೀಗಿರಲು ಒಂದು. ಕಾರಣವೂ ಇದೆ. ಲಿಗ್ನಿನ್‌ ಎಂಬ ಜೈವಿಕ ವಸ್ತು 
ಇರುತ್ತದೆ. ಈ ಲಿಗ್ನಿನ್‌ಗೆ ಅಂಟುಗುಣವಿರುತ್ತದೆ. ಕಾಗದ ತಯಾರಾಗಲು ನಮಗೆ 
ಬೇಕಾಗಿರುವುದು ಸೆಲ್ಕುಲೋಸ್‌ ಅಂಶ ಮಾತ್ರ. ಲಿಗ್ನಿನ್‌ ಅಲ್ಲ. ಆದರೆ ಈ ಲಿಗ್ನಿನ್‌ 
ಸುಲಭವಾಗಿ ತೊಲಗುವುದಿಲ್ಲ. ಅದನ್ನು ತೊಲಗಿಸಲೇಬೇಕು. ಇಲ್ಲದಿದ್ದರೆ ಒಳ್ಳೆಯ 
ಕಾಗದ ಸಿಗುವುದಿಲ್ಲ. ಇದಕ್ಕಾಗಿ ಅನೇಕ ಕ್ರಮಗಳಿವೆ. ಮರದ ಚೂರುಗಳನ್ನು 
ಭೌತಕ್ರಿಯೆಗೆ ಅಳವಡಿಸಬೇಕು. ಇಲ್ಲವೆ ರಾಸಾಯನಿಕ ಕ್ರಿಯೆಗೆ ಗುರಿಮಾಡಬೇಕು''. 


 ಹೊಳೆದಂತಾಗಿ ""ಜನಪದ ಕಲೆಯಲ್ಲಿ ರಾಕ್ಷಸನನ್ನು ಕೊಂದು ರ 


ಹೀಗೆ ಮಾಡಲು, "ಕಾಯಿಸು, ಬೇಯಿಸು, ರಸಾಯನ ಜಾ 
ಕೆಲಸ ಪ್ರಾರಂಭವಾಗುತ್ತದೆ. . ಲಿಗ್ನಿನ್‌ ಇನ್ನು. ಕರಗಿಸಬೇಕು...; ಲ್ಕಾಲೋಸ 
ಉಳಿಸಿಕೊಳ್ಳಬೇಕು: ಇದು ಹೇಗೆ? ಸಿದ್ದೇಗೌಡ ಹೇಳುತ್ತಿದ್ದಾಗ ರಮೇಶ ತ ಗೆ ನೀ 


ಉಳಿಸಿದ ಹಾಗೆ'' ಎಂದ. "ಹೌದು ಹಾಗೆ ಕಾಗ ನ್ಟ ನಾವು. 1 
ಎನ್ನುತ್ತೇವೆ.'' ಎಂದು ಸಿದ್ದೇಗೌಡ ಮುಂದುವರೆಸಿದ. ಅಲ್ಲಿ ಯಂತ್ರಗಳು. ಕಿವಿ : - 1 ತ 
ಬೀಳುವಂತೆ ಶಬ್ದ ಮಾಡುತ್ತಿದ್ದವು. ls ಗಟ್ಟಿಯಾಗಿ ಹೇಳತೊಡಗಿದ. 


' “ಅಗೋ ನೋಡಿ, ನಾಲ್ಕು ದೊಡ್ಡ ಕಡಾಯಿಗಳು ಕಾಣಿಸುತ್ತಿ ವೆಯಲ್ಲಾ, 
ಅದರಲ್ಲಿ ಪಚನ ಪ್ರಾರಂಭವಾಗುತ್ತದೆ. ಪಚನದಲ್ಲಿ ರಾಸಾಯನಿಕ ವಸ್ತು ಸೇರಿಸುತ್ತಾರೆ. : 
ಇಲ್ಲಿ ತಿರುಳು ಪಡೆಯುವ ಹಂತದ ಆರಂಭ ಕಾಣುತ್ತೇವೆ... ತಿರುಳಿನಲ್ಲೂ ಹಲವು" 
ಬಗೆಗಳಿವೆ. ಮುಖ್ಯವಾಗಿ ಎರಡು ಬಗೆಯ ತೀಳು ತೆಗೆಯುತ್ತಾರೆ. ಒಂದು ಯಾಂತ್ರಿಕ ' 
ತಿರುಳು. ಇದನ್ನು ಮೆಕ್ಕಾನಿಕಲ್‌ ಪಲ್ಸ್‌ ಎನ್ನುತ್ತಾರೆ. ಇದು ಒಳ್ಳೆಯ ಕಾಗದಕ್ಕೆ ಮಾತ್ರ. 
ಬರವಣಿಗೆ ಕಾಗದಕ್ಕೆ ಬರುವುದಿಲ್ಲ. ಅಂದರೆ ಮುದ್ರಣ ಕಾಗದ ದರ್ಜೆಗೆ ಇದನ್ನು 
ಸಿದ್ಧಪಡಿಸುತ್ತಾರೆ. ಎರಡನೆಯದು ರಾಸಾಯನಿಕ ತಿರುಳು. ಇದನ್ನು ಕೆಮಿಕಲ್‌ ಪಲ್ಪ 
ಎನ್ನುತ್ತಾರೆ. ಉತ್ತಮ ಕಾಗದ ಪಡೆಯಲು ಈ ತಿರುಳು ಬೇಕು. ಇದನ್ನೂ ಪಡೆಯಲು ' 
ಶುದ್ಧ ಕಾಗದದ ಸೆಲ್ಕುಲೋಸ್‌ ಇರುತ್ತದೆ.” . 


""ಪಾಚಕ ಪಾತ್ರೆಗೆ ಹಬೆ ಹಾಯಿಸಲಾಗುತ್ತದೆ. ಅಂದರೆ ಮರದ ಚೂರು 
ಇಲ್ಲಿ ತರಕಾರಿಗಳಂತೆ ಬೇಯುತ್ತದೆ. ಬೆಂದು ಅರಳುತ್ತದೆ. ಹಿಂದೆ ಹೇಳಿದ ಬೇಡವಾದ 
ವಸ್ತು ಲಿಗ್ನಿನ್‌ ನೆನಪಿದೆ ತಾನೆ? ಅದನ್ನೂ ಹೊರತೆಗೆಯಲು ರಾಸಾಯನಿಕ ಮಿಶ್ರಣವನ್ನು 
ಹದವಾಗಿ ಸೇರಿಸಲಾಗುವುದು. ಹೀಗೆ ಮಾಡಲು ಆಲ್ಕೋ ಹಾಲ್‌ ಬಳಸುತ್ತಾರೆ. ಪಾಚಕ 
ಪಾತ್ರೆಯಿಂದ ಪಾತ್ರೆಗೆ ಮರದ ಚೂರು ಮೆತ್ತಗಾಗುತ್ತ ಸಾಗುತ್ತದೆ. ಆದರೂ ಅಲ್ಲಲ್ಲಿ 
ಗಂಟುಗಳು ಉಳಿದಿರುತ್ತವೆ. ಕುದಿಯುವ ಮುದ್ದೆಯಲ್ಲಿ ಹಿಟ್ಟಿನ ಗಂಟುಗಳಿರುವಂತೆ. 
ಅಂತಹ ಗಂಟುಗಳನ್ನು ಜರಡಿಯಲ್ಲಿ ತೆಗೆದು ಸುರಿಸಿ ಅವನ್ನು ಸೇರಿಸಲಾಗುವುದು. 


೧೨ 


ಈ ಹಂತದಲ್ಲಿ ನೀರಿನ ಹಬೆಯನ್ನು ಒತ್ತಡದ ಮೂಲಕ ಸೇರಿಸುತ್ತಾರೆ. 
 ಅಂಬಲಿಯಂತೆ ಬೇಯುತ್ತ ಪಚನ ಪ್ರಾರಂಭವಾಗುತ್ತದೆ. ಆಶ್ಚರ್ಯ ಅಂದರೆ ಕಪ್ಪನೆಯ 
ಮಡ್ಡಿಯಂತೆ ಆಕಾರ ತಾಳಿರುತ್ತದೆ. ಈ ಬಣ್ಣಕ್ಕೆ ಕಾರಣ, ಸೇರಿಸುವ ರಾಸಾಯನಿಕ 
ವಸ್ತುಗಳೇ ಆಗಿರುತ್ತವೆ. ಇಲ್ಲಿ ಲಿಗ್ನಿನ್‌ ಬಿಡಿಸುವ ಕ್ರಿಯೆ ನಡೆಯುತ್ತದೆ. ಸುಣ್ಣ 
ಸೇರಿಸುತ್ತಾರೆ. ಪಾಚಕ ಪಾತ್ರೆಯ ನಾಲ್ಕು ಹಂತಗಳು ದಾಟುವ ಹೊತ್ತಿಗೆ ತಿರುಳು 
ಕಾಯಿತುರಿಯಂತಾಗಿರುತ್ತದೆ. ನಾರುಗುಣ ಉಳಿದಿರಬೇಕು. ಪಾಕದಲ್ಲಿ ನಾರು 
ಕಾಣಿಸಬಾರದು. ರಾಸಾಯನಿಕಗಳನ್ನು ಬಳಸಿರುವುದರಿಂದ ಲಿಗ್ನಿನ್‌ ಈ ಹಂತದಲ್ಲಿ 
ಉರಿದು ಹೋಗಿರುತ್ತದೆ. ಡಾಂಬರಿನಂತೆ ಕಪ್ಪಗಿದ್ದ ತಿರುಳು ಈಗ ತೆಳು ಕಂದು ಬಣ್ಣಕ್ಕೆ 


ಕದ 016098 

ಸಿದ್ದೆಗೌಡರಿಗೆ ಹಾಗೇ ಮುಂದುವರೆಸಲು ಹೇಳಿದ ರಂಗಪ್ಪ, ಹುಡುಗರನ್ನೂ : 
ಮುಂದಿನ ಹಂತಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ಒಂದೇ ಸಮಗಾತ್ರದ ಭಾರೀ 
ಎತ್ತರದ ವಾಷರ್‌ಗಳಿದ್ದವು. ನಾಲ್ಕು ಹಂತಗಳ ಎರಡು ಜೋಡಿ ಯಂತ್ರಗಳು. ಭಾರೀ 
ದೊಡ್ಡ ಡ್ರಮ್ಮುಗಳನ್ನು ಅಡ್ಡಡ್ಡ ಮಲಗಿಸಿದಂತೆ ಕಂಡವು. ಅಟ್ಟ ಹತ್ತಿ ಅಲ್ಲಿಗೆ 
ಹೋದರು. ತಿರುಳನ್ನು ಪುನಃ ಪುನಃ ತೊಳೆಯುವ ಕೆಲಸ ಅಲ್ಲಿ ನಡೆದಿತ್ತು. ಇದರಿಂದ 
ಎರಡು ಪ್ರಯೋಜನಗಳಿವೆ. ಒಂದು-ತಿರುಳು ಚೊಕ್ಕವಾಗುವುದು. ಮತ್ತೊಂದು 
ಬಳಸಿದ ರಾಸಾಯನಿಕ ವಸ್ತುಗಳನ್ನು ಪುನಃ ಸಂಗ್ರಹಿಸುವುದು. ಅಡ್ಡ ಸಾಗಿಬರುವ 
ತಿರುಳು ಒಂದು ಬದಿಯಿಂದ ಮೇಲೇರುತ್ತದೆ. ಬಲ ಬದಿಗೆ ಜಾರಿ ಅಲ್ಲಿಂದ ಮುಂದಿನ 
ವಾಷರ್‌ಗೆ ಸಾಗುತ್ತದೆ. ಇವುಗಳ ತಲೆಯ ಮೇಲೆ “ರಾಸಾಯನಿಕ ಸಿಂಪಡಣೆ 
ನಡೆಯುತ್ತಲೇ ಇರುತ್ತದೆ. ಕಟುವಾದ ರಾಸಾಯನಿಕ ಬಳಸುತ್ತ ಮಂದ, 
ದುರ್ಬಲಗೊಳಿಸುವಿಕೆ . ನಡೆಯುತ್ತದೆ. ಕಂದು ಬಣ್ಣದ ತಿರುಳು ಒಂದರಿಂದ 
ಮತ್ತೊಂದಕ್ಕೆ ಸಾಗುವುದು. `ವಾಷರ್‌ಗಳು ಸುತ್ತುತ್ತಲೇ ಇರುತ್ತವೆ. 


ಕೊನೆಯ ಯಂತ್ರದಲ್ಲಿ ತಿರುಳು ಸಂಪೂರ್ಣ ಕೆನೆ ಬಣ್ಣಕ್ಕೆ ತಿರುಗಿರುತ್ತದೆ. 
ಗಣೇಶ ಬಗ್ಗಿ ಅದನ್ನು ಕೈಯಲ್ಲಿ ಮುಟ್ಟಿ "ಅಬ್ಬಾ ಎಷ್ಟು ಚೆನ್ನಾಗಿದೆ. ಕೊಬ್ಬರಿ 


೧೩ 


ತುರಿಯನ್ನು ಪುನಃ ರುಬ್ಬಿದಂತಿದೆ. ಇದೇ ಮಿಠಾಯಿ ಆದರೆ ಎಷ್ಟು ಬೇಕಾದರೂ 
ತಿನ್ನಬಹುದು'' ಎಂದು ಬಾಯಲ್ಲಿ ಹಾಕಿಕೊಂಡಂತೆ ನಟಿಸಿದ. ರಂಗಪ್ಪ ತಿಂದೇ 
ಬಿಟ್ಟಾನೆಂದು ಕೈ ಅಡ್ಡ ಹಿಡಿದ. ಗಣೇಶ ಕಿಲಾಡಿ ನಗೆ ನಕ್ಕು ""ಏನ್ರಿ ಭಾವ ನನ್ನನ್ನೇನು 
ಹಳ್ಳಿಗುಗ್ಗೂಂತ ತಿಳಿದಿರಾ'' ಎಂದು ತಿರುಳನ್ನು ವಾಷರ್‌ಗೆ ಎಸೆದ. | 


ಇಲ್ಲಿ ಕೆನೆ ಬಿಳುಪು, ಹಾಲು ಬಿಳುಪು ಬರಲು ಕಾರಣ ಗೊತ್ತೆ? ಕ್ಲೋರಿನ್‌ 
ಸೇರಿಸುವುದರಿಂದ ಹಾಗಾಗುತ್ತದೆ. ಕ್ಲೋರಿನ್‌ ವಾಷರ್‌ ಬಳಿ ತಲೆ ಸುತ್ತು ಬರುವಂತಹ 
ಕಟುವಾಸನೆ ಇತ್ತು. ಎಲ್ಲರನ್ನೂ ಹಿಂದೆ ಸರಿಸಿ ನಿಲ್ಲಿಸಿದ ರಂಗಪ್ಪ. ಬರಬರುತ್ತಾ 
ಕ್ಲೊರಿನ್‌ ಹಾಯಿಸುವಿಕೆ ದುರ್ಬಲಗೊಳಿಸುವರು. ಕೊನೆಯ ಹಂತದ ಯಂತ್ರದಲ್ಲಿ 
ಯಾವ ರಾಸಾಯಿನಿಕವೂ ಇಲ್ಲದ ಶುದ್ಧ ತಿರುಳು ಕಾಣಿಸುತ್ತದೆ. ಪಾಚಕ ಯಂತ್ರದಲ್ಲಿ 
ಅದು ಕಪ್ಪಾಗಿತ್ತು. ಈಗ ಬ್ಲೀಚಿಂಗ್‌ ಆಗಿದ್ದರಿಂದ ಬೆಳ್ಳಗಾಗಿದೆ. ಸಿದ್ದೇಗೌಡ ಕೊಂಚ 
ತಿರುಳು ತೆಗೆದು ನೀರಲ್ಲಿ ತೊಳೆದು ರಮೇಶನಿಗೆ ತೋರಿಸಿದ. ಅದು ಅತ್ಯಂತ ನಯವಾಗಿ, 
ಮೃದುವಾಗಿತ್ತು. ಮಲ್ಲಿಗೆಗಿಂತಲೂ ಹೆಚ್ಚಿನ ಹೊಳಪು ಬಂದಿತ್ತು. 


ಪಕ್ಕದಲ್ಲಿ ಹೊರಗಡೆ ಚೌಕಾಕಾರದಲ್ಲಿ ಪೇರಿಸಿದ್ದ ಬೃಹತ್‌ ಬಂಡೆಗಳು 
ಕಾಣಿಸಿದವು. ಹತ್ತಿ ಬೇಲುಗಳಂತೆ ಕಂಡ ಅವು ಆಮದು ಪಲ್ಸ್‌ ಆಗಿದ್ದವು. "ಇಲ್ಲೆ 
ತಿರುಳು ಸಿದ್ಧವಾಗಿದೆ. ಈ ತಿರುಳು ಯಾಕೆ ಬೇಕು. ಇದು ಯಾಕೆ ಒಣಗಿದೇ?'' ಎಂದು 
ರಮೇಶನ ಪ್ರಶ್ನೆ ಪ್ರಾರಂಭವಾಯಿತು. ಅವುಗಳ ಸಮಾಪಕ್ಕೆ. ರರಿಗಪ್ಪ ಕರೆದೊಯ್ದ. 
ಹೇಳಿದ. ""ನೋಡಿ. ನಾವು ತಿರುಳು ಮಾಡಿದ್ದೆಲ್ಲ ಸಾಕಾಗೋಲ್ಲ. ಕೆಲವು ಬಾರಿ 
ಕೊರತೆ ಬರುತ್ತೆ. ಆಗ ತತ್‌ಕ್ಷಣ ಇದನ್ನು ದೊಡ್ಡ ಕಡಾಯಿಗೆ ಹಾಕಿ ಕದಡಿ 
ಕೊಳ್ಳುತ್ತೇವೆ. ನಾವು ಇಲ್ಲಿಯವರೆಗೆ ನೋಡಿದೆವಲ್ಲ ಈ ತಿರುಳು ಅದೇ ಹಂತದ್ದು'' 

ಸುರೇಶ ಚಪ್ಪಾಳೆ ತಟ್ಟಿ ನಕ್ಕ. ಉಳಿದವರು ತಿರುಗಿ ನೋಡಿದರು. ಸುರೇಶ 
""ನಿಮಗೇನು ಬುದ್ಧಿ ಇಲ್ಲವೆ? ಇಷ್ಟು ಸುಲಭವಾಗಿ ಸಿಗುತ್ತೆ ಅಂದರೆ ಇಲ್ಲಿವರೆಗೆ ನೀವು 
ಮಾಡಿದ್ದೆಲ್ಲ ದಂಡ. ಇನ್ನು ಮೇಲೆ ಹೀಗೆಲ್ಲ ಹಣ ಹಾಳುಮಾಡಬೇಡಿ. ಸುಮ್ಮನೆ 
ಈ ತರ ತರಿಸಿಬಿಡಿ. ಕೆಲಸವೂ ಕಮ್ಮಿ. ಹಣವೂ ಉಳಿತಾಯ''ಎಂದ. ರಂಗಪ್ಪ 


೧೪ 


ಜನ ಟು ಒಂದ ಹೇಳ “ಕೋಡಂಗಿ. ನೀನೊಬ್ಬನೇ ಜಾಣ. ಉಳಿದೋರೆಲ್ಲ 
Ns ಅಂತ ತಿಳಿದಿದ್ದಿಯಾ? ಈ ಪಲ್ಬು ಉಂಡೆಗಳಿದ್ದಾವಲ್ಲ. ಇವು 
| ನಿಂದಲೋ, ಅಮೇರಿಕಾದಿಂದಲೋ ಬಂದಿವೆ. ವಿದೇಶೀ ವಿನಿಮಯದಿಂದ ಹಣ 
Psd ಸುಂಕ ನೀಡಿದ್ದೇವೆ. ಈಗ ನೀವು ನೋಡಿದಿರಲ್ಲ, ನಾವು ತಯಾರಿಸಿದ್ದು. 
ಅದಕ್ಕೆ ಇದರ ಅರ್ಧದಷ್ಟು ಬೆಲೆ ಮಾತ್ರ ಖರ್ಚಾಗಿದೆ. ಇದನ್ನು ಹಿಂದೆ ನಾವು 
` ತರಿಸುತ್ತಿದ್ದೆವು. ತರಿಸೋದು ಬಹಳ ದುಬಾರಿ. ಅದನ್ನು ಬಳಸೋಲ್ಲ. ನಮ್ಮ ತಿರುಳು 
ಕಡಿಮೆ ಆದಾಗ ಸ್ವಲ್ಪ ಬಳಸುತ್ತೇವೆ ಅಷ್ಟೆ” 


ರಮೇಶ ಒಂದುಕಡೆ ನಿಂತುಕೊಂಡು ಹಾಳೆಯ ಮೇಲೆ ಗುರುತು ಹಾಕಿಕೊಂಡ. 
ಕ ರಿಫೈನಿಂಗ್‌ ಎಂಬ ವಿಭಾಗದಲ್ಲಿ ತಿರುಳನ್ನು ಪುನಃ ಶೋಧಿಸುವ ಬಗೆ ನೋಡಿಕೊಂಡ. 
' ಇನ್ನು ಮುಂದಿನ ಹಂತವೇ ತಿರುಳನ್ನು ಕಾಗದವಾಗಿ ಪರಿವರ್ತಿಸುವುದು. 


ಸಿದ್ದವಾದ ತಿರುಳು ಅತ್ಕಂತ ಸೂಕ್ಷ್ಮ ತಂತಿ ಬಲೆಯಲ್ಲಿ ಹಾಯಬೇಕು. 
ಹಾದು ಬರುವಾಗ ಬಲೆಯ ಅಗಲಕ್ಕೂ ಹರಡಿಕೊಂಡು ಬರುತ್ತದೆ. ಮನೆಯ 
ಗೋಧಿಹಿಟ್ಟು ಸಾಣಿಸುವ ಜರಡಿ ಇರುತ್ತಲ್ಲ, ಅದಕ್ಕಿಂತ ಸೂಕ್ಷ್ಮ. ಇಲ್ಲಿಯವರೆಗೆ 
ಕಂಡಂತೆ ತಿರುಳಿಗೂ ನೀರಿಗೂ ಎಡಬಿಡದ ನಂಟು ಗೆಳತನ. ಈಗ ಆ ಗೆಳೆತನ 
ಬಿಡಿಸಬೇಕು ಇಲ್ಲದಿದ್ದರೆ ಕಾಗದ ದೊರೆಯುವುದು ಹೇಗೆ? ತಂತಿಯ ಬಲೆಯಲ್ಲಿ ತೆಳ್ಳಗೆ, 
ಅಗಲಕ್ಕೂ ಹರಡಿಕೊಂಡು ಬರುತ್ತದೆ. ಆಗ ನೀರು ತಂತಿಬಲೆಯ ಅಡಿಯಲ್ಲಿ 
ಇಳಿಯುತ್ತದೆ. ತಿರುಳು ಮೇಲೆ ಉಳಿಯುತ್ತದೆ. 


ಹಪ್ಪಳಕ್ಕಿಂತಲೂ ತೆಳ್ಳಗೆ ಬೆಳ್ಳಗೆ ಕಾಗದ ಹರಡಿಬರುತ್ತಿತ್ತು. ನೋಡುತ್ತಾ 
ಬಂದ ರಮೇಶನಿಗೆ ಸೋಜಿಗವೆನಿಸಿತು. ಹಾಗೇ ನೋಡುತ್ತಾ ಬಂದರೂ ಹರಿದು 
ಬರುತ್ತಿದ್ದ ಧಾರೆಗೆ ಎದುರಾಗಿ ಒತ್ತು ಸುರುಳಿಗಳು ಎದುರಾದವು. ಕೆಳಗೆ ಮೇಲೆ 
ಹೀಗೆಲ್ಲ ಉದ್ದನೆಯ ಲಟ್ಟಣಿಗೆ ಆಕಾರದ ಅವುಗಳಲ್ಲಿ ಕಾಗದ ಈಗ ಹಾಯುತ್ತಿತ್ತು. 
ಸುರಳಿಗಳು ಒತ್ತುವ ಕೆಲಸ ಮಾಡುತ್ತಿದ್ದವು. ಒತ್ತುವಿಕೆಯಲ್ಲಿ ಪುನಃ ನೀರಿನಂಶ 
ಕಡಿಮೆಯಾಗುತ್ತದೆ. ಮಂದವಾಗಿದ್ದ ದ್ರವಕ್ಕೆ ಶಕ್ತಿ ಬರುತ್ತದೆ. ಕಾಗದದ ರೂಪ ಹೆಚ್ಚು 


೧೫ 


ಕಾಗದ ಚಾಪೆ ಮುಂದಿನ ಹಂತಕ್ಕೆ ಬರುತ್ತದೆ. 


ಕಾಣಿಸುತ್ತ ದೆ. ತಿರುಳಿನ ಕೋಟ್ಕಂತರ ಕಣಗಳು Wd. ಸುಂಕ ದ ಟಿ 


ರಮೇಶ ಕಾಗದ ಚಲಿಸುವುದರ ಅಡಿಯ ಪಟ್ಟಿ ಗಮನಿಸಿದ. Kp: ತಾವು. 
ಮಲಗಿದ್ದ ದಪ್ಪ ಎಣ್ಣೆಯ ಚಾಪೆ. ಆ ಚಾಪೆಯ ಮೇಲೆ ಉದ್ದಕ್ಕೆ ಸಾಗುತ್ತಿತ್ತು. ರಮೇಶ 
"ಇಲ್ಲಿ ಏನು ಬದಲಾವಣೆ'' ಎಂದು ಕೇಳಿದ. ರಂಗಪ್ಪ ""ನೋಡು ಉಣ್ಣೆ ಚಾಪೆ 
ಥರ ಕಾಣುತ್ತಲ್ಲ ಇದನ್ನು ಫೆಲ್ಟ ಅನ್ನುತ್ತಾರೆ. ಇದಕ್ಕೆ ನೀರು ಹೀರುವ ಗುಣ ಇದೆ. 
ಇದು ಹೀರಿದ ನೀರನ್ನು ಪುನಃ ಕೆಳಕ್ಕೆ ಎಳೆಯಲು ಗಾಳಿ ಬಳಸಿಕೊಳ್ಳುತ್ತಾರೆ. ಒತ್ತುವ 
`ರೋಲರ್‌ಗಳಲ್ಲಿ ನೋಡಿದ ಕಾಗದಕ್ಕೂ ಇಲ್ಲಿಗೂ ವ್ಯತ್ಕಾಸವಿದೆ. ಅಲ್ಲಿಗಿಂತ ನೀರಿನಂಶ 
ಇಲ್ಲಿ ಇನ್ನೂ ಕಮ್ಮಿಯಾಗಿದೆ. ಬೆರಳಿಟ್ಟರೆ ಹರಿಯಬಹುದು. ಕಾಗದದ ರೂಪ ಬಂದಿದೆ. 
ಈಗಿನ ಮುಖ್ಯ ಕೆಲಸ ತೇವ ತೆಗೆಯುವುದು ತಾನೆ. ಉಣ್ಣೆಯ ಚಾಪೆಗೆ ಆ ಶಕ್ತಿ ಇದೆ. 
ನಿನಗೆ ಚೆನ್ನಾಗಿ ತಿಳಿಯೋದು ಇಲ್ಲಿ. ನೋಡು ಬಾ'' ಎಂದು ಎಲ್ಲರನ್ನೂ 
ಮುಂದಕ್ಕೆ ಕರೆದುಕೊಂಡು ಹೋದ. ` | 


ಕಾಗದದ ಧಾರೆ ಈಗ ಬಿಸಿಯಾಗಿ ಸಿಲಿಂಡರಗಳ ಮೇಲೆ ಹಾಯ್ದು ಬರಬೇಕು. 
ಸಿಲಿಂಡರ್‌ಗಳು : ಬಿಸಿಯಾಗಲು ಉಗಿಯನ್ನು ಸುರುಳಿಗಳೊಳಗೆ ತುಂಬಿರುತ್ತಾರೆ. 
ಕಾಗದದಲ್ಲಿ ತೇವ ಕಡಿಮೆಯಾಗುತ್ತಾ ಬಂದಿತ್ತು. ಈಗ ಬಹುತೇಕ ಭಾಗ ಇಲ್ಲಿ ಬಿಸಿಗೆ 
ಆವಿಯಾಗುತ್ತದೆ.” ಕಾಗದ ಒಣಗುತ್ತ ಹೋದಂತೆ ಹೊಳಪು ಕಾಣತೊಡಗಿತು. ಈಗ 
ಮುಟ್ಟಿದರೆ ತೂತಾಗದೆ ಹರಿಯುವ ಹದ ಕಾಗದಕ್ಕೆ ಸಿಕ್ಕಿತು. 


ರಂಗಪ್ಪ ಅವರನ್ನು ಕ್ಕಾಲೆಂಡರ್‌ ಸುರುಳಿ ಬಳಿ ಕರೆತಂದ. ಕಾಗದಕ್ಕೆ ಈಗ 
ಪೂರ್ಣ ರೂಪ ಬಂದಿದೆ. ಆದರೆ ಗುಣ ಬಂದಿಲ್ಲ. ಕಾಗದದ ಮೈ ನಯವಾಗಿಲ್ಲ. 
ನಯವಿಲ್ಲದಿದ್ದರೆ ಅಕ್ಷರ ಚಂದಕಾಣವು. ಪೆನ್ನು ಸುಲಲಿತವಾಗಿ ಓಡುವುದಿಲ್ಲ. 
ಕ್ಯಾಲೆಂಡರ್‌ ಎಂಬುದು ಒಂದು ಭಾರವಾದ ವಿಶೇಷ ಉಕ್ಕಿನ ರೋಲರ್‌. ಅದು 
ಮುಟ್ಟಿದರೆ ಕೈ ಸುಟ್ಟು ಹೋಗುವಂತೆ ಕಾದಿರುತ್ತದೆ. ಅದರ ಬಿಸಿಯ ನಯವಾದ ಮೈ 
ಕಾಗದಕ್ಕೆ ತಾಗುತ್ತದೆ. ಕಾಗದ ನಯಗೊಳ್ಳುತ್ತದೆ. 


೧೬ 


"ಅಬ್ಬಾ! ಕೊನೆಗೂ ಬಂತು ಕಾಗದ! ಭಾವಾಜಿ ಇದನ್ನು ತಯಾರು ಮಾಡೋದು 
ಇಷ್ಟು ಕಷ್ಟದ ಕೆಲಸ ಅಂತ ತಿಳಿದಿರಲಿಲ್ಲ. ಅಬ್ಬ! ಏನು ಯಂತ್ರಗಳು. ಏನು ಕೆಲಸ. 
ಎಷ್ಟು ಕಷ್ಟ'' ಎನ್ನುತ್ತ ದೊಡ್ಡ ರೀಲುಗಳಲ್ಲಿ ಸುತ್ತಿದ್ದ ಕಾಗದ ಮುಟ್ಟಿದ. ರಂಗಪ್ಪ 
ಹೇಳಿದ. "ಇಷ್ಟೆ ಅಲ್ಲ. ಅತ್ಕಂತ ನಯವಾದ ಕಾಗದಬೇಕೆ? ಅದಕ್ಕೆ ಸೇರೋದು ಇನ್ನೂ 
3 ಇರುತ್ತೆ. ಅಂಟುಗುಣದ ರಾಳ, ಮೇಣ, ಒಣಗಿದ ಸಾಬೂನು ಇವೆಲ್ಲ ಸೇರಿಸುತ್ತವೆ. 
ಫಿಲ್ಲರ್‌ ಅಂತ ಸೇರಿಸುತ್ತೇವೆ. ಹಾಗೆಂದರೆ ಅಜೈವಿಕ ವಸ್ತುಗಳು. ಅವುಗಳಿಗೆ 
ಜಲನಿರೋಧಕ ಶಕ್ತಿ ಹೆಚ್ಚು'' 


"ಮತ್ತೆ ಕಾಗದ ಹರಿಯುತ್ತಲ್ಲ ಯಾಕೆ? ಗಣೇಶ ಪ್ರಶ್ನೆ ಹಾಕಿದ. 


| “ಹೌದಪ್ಪ ಹರಿಯದೆ ಇರೋದು ಏನಿದೆ ಹೇಳು. ಆದರೆ ಕಾಗದ ನೀರಲ್ಲಿ 
ಇಟ್ಟು ನೋಡು ಕದಡಿಕೊಳ್ಳುವುದಿಲ್ಲ. ನೆನೆದಿರುತ್ತದೆ ಅಷ್ಟೆ. ವಾರಗಟ್ಟಲೆ ನೀರಲ್ಲಿ 
' ಬಿದ್ದರೂ ಪುನಃ ಎತ್ತಿ ಒಣಗಿಸಬಹುದು. ಆದರೂ ಅದು ಹರಿದಿರುವುದಿಲ್ಲ. ನಾವು 
' ಎರಡೂ ಕೈಯಿಂದ ಎಳೆದರೆ ಹರಿಯುತ್ತೆ ಅಷ್ಟೆ. ಬರೆದದ್ದು, ಮುದ್ರಿಸಿದ್ದು 
| ಕದಡಬಾರದು. ಹಾಳಾಗಬಾರದು ಅದಕ್ಕೆ ತಾನೆ ಇಷ್ಟೊಂದು ಉಪಚಾರ'' ಎಂದು 
ರಂಗಪ್ಪ ನುಡಿದ. 


ಆಗ ತಾನೇ ದೊಡ್ಡ ದೊಡ್ಡ ಕಾಗದದ ರೀಲುಗಳು ಸುತ್ತಿ ಸಿದ್ಧವಾಗಿದ್ದವು. 
ಒಂದುಕಡೆ ಚಿಕ್ಕ ಚಿಕ್ಕ ಅಳತೆಗೆ ರೀಲುಗಳಿಗೆ ಸುತ್ತುತ್ತಿದ್ದರು. ಮತ್ತೊಂದು ಕಡೆಯಲ್ಲಿ 
ಪ್ಕಾಕ್‌ ಮಾಡುತ್ತಿದ್ದರು. ಆಗಲೇ ಬಾಗಿಲಲ್ಲಿ ಲಾರಿ ಬಂದು ನಿಂತಿತ್ತು. ಕಾಗದವನ್ನು 
ಲಾರಿಗೆ ತುಂಬುತ್ತಿದ್ದರು. ಮತ್ತೊಂದು ಮೂಲೆಯಲ್ಲಿ ಹರಿದು ಚೂರು ಚೂರಾದ 
ಕಾಗದದ ರಾಶಿ ಇತ್ತು. ಹುಡುಗರು ಕೇಳಬಹುದಾದ ಪ್ರಶ್ನೆಯನ್ನು ಊಹಿಸಿಕೊಂಡು 
ರಂಗಪ್ಪನೇ ಉತ್ತರಿಸಿದ. "ಇಲ್ಲಿ ಹಾಳು ಅನ್ನುವ ಪದವೇ ಇಲ್ಲ, ಎಲ್ಲವೂ 


ಪುನಃ ಬಳಕೆ ಆಗುತ್ತದೆ''. 


೧೭ 


ಅದೇನು ಇಲ್ಲಿ ಯಾಕೆ ಕಬ್ಬಿನ ಲಾರಿ. ಕಾಗದಕ್ಕೂ ಕದಂ ಐನ ಸಂಬ ಎಂದ 
ರಮೇಶ ಕೇಳಿದ. : ತಿ ಯು ಬ್ಬ ಚ 

"ಏನ್ರೋ ನಿಮಗೆ ಗೊತ್ತಿಲ್ದಾ, ಅದು ಸಕ್ಕರೆ ಕಾರ್ಹಾನೆ. ಕಾಗದ 
ಕಾರ್ಯಾನೆಯೇ ಅದನ್ನೂ ನಡೆಸುತ್ತೆ. ಯಾಕೆ ಗೊತ್ತಾ. ಕಬ್ಬಿನ ಸಿಪ್ಪೆ ಕಾಗದ ತಯಾರಿಕೆಗೆ 
ಬಹಳ ಒಳ್ಳೆ ವಸ್ತು. ನೀವು ಬೆಳಿಗ್ಗೆ ನ್ಯೂಸ್‌ ಪೇಪರ್‌ ನೋಡಿದ್ರಲ್ಲ. ನ್ಯೂಸ್‌ ಪೇಪರ್‌ಗೆ 
ಈ ಸಿಪ್ಪೆ ಹೇಳಿ ಮಾಡಿಸಿದ ಹಾಗೆ. ನಮ್ಮ ಕಾರ್ಲಾನೇಲಿ ಅದನ್ನೂ ತಯಾರಿಸುತ್ತೇವೆ. 
ನಮಗೆ ಸಕ್ಕರೆ ಮುಖ್ಯ ಅಲ್ಲ. ಕಬ್ಬಿನ ಸಿಪ್ಪೆ ಮುಖ್ಯ. ಆದರೆ ಈ ಬಗೆಯ ಕಾಗದಕ್ಕೆ 
ತಡೆತದ ಶಕ್ತಿ ಇಲ್ಲ. ನ್ಯೂಸ್‌ ಪೇಪರ್‌ ನೋಡಿದ್ದಿರಲ್ಲ. ' ಐದಾರು ಜನ ಓದೋ 
ಹೊತ್ತಿಗೆ ಹರಿದು ಹೋಗಿರುತ್ತೆ. ನಮ್ಮ ದೇಶದಲ್ಲಿ ಸಾವಿರದೊಂಬೈನೂರ ಐವತ್ಮೆದರ 
ವರೆಗೆ ಒಂದೇ ಒಂದು ಮುದ್ರಣ ಕಾಗದದ ಕಾರಾನೆ ಇತ್ತು. ಈಗ ಈ ಸಂಖ್ಯೆ 
ಐದಕ್ಕೆ ಏರಿದೆ. ಮಧ್ಯಪ್ರದೇಶ, ಕೇರಳ, ತಮಿಳುನಾಡುಗಳಲ್ಲಿ: ಈ ಬಗೆಯ ಕಾಗದ 
ಕಾರ್ಲಾನೆಗಳಿವೆ. ಇಷ್ಟಾದರೂ ನಾವು ನ್ಯೂಸ್‌ಪ್ರಿಂಟ್‌ ಆಮದು ಮಾಡಿಕೊಳ್ಳುತ್ತೇವೆ'' 
ಹೀಗೆ ಹೇಳುತ್ತ ರಂಗಪ್ಪ ಅವರನ್ನು ಮನೆಗೆ ಕರೆದುಕೊಂಡು ಬಂದ. 


ಸಂಜೆ ಕಾಫಿ ಕುಡಿದು ಆಯಿತು. ರಮೇಶ ನನಗೆ ಇನ್ನೊಂದಿಷ್ಟು ಮಾಹಿತಿ 
ಬೇಕಾಗಿವೆ ಎಂದು ಬೇಡಿಕೆ ಇಟ್ಟ. ಅವನು ಕೇಳಿದ ಮೊದಲ ಪ್ರಶ್ನೆ, ಕಾಗಹದ ಶೋಧನೆ 
ಹಾಗೂ ಅದರ ಇತಿಹಾಸ. ರಂಗಪ್ಪ ಹೇಳತೊಡಗಿದ. | 


ಈಗಾಗಲೇ ಹೇಳಿರುವಂತೆ ಈಜಿಪ್ಟ್‌ನಲ್ಲಿ ಪ್ಯಾಪಿರಸ್‌ ಎಲೆಯಲ್ಲಿ 
ಬರೆದಿದ್ದರು. ಈ ಕಾಗದದ ಹೆಸರಿನ ಜೊತೆಗೆ ಟಾಯ್‌ಲುನ್‌ ಎಂಬ ಚೀನೀಯನ 
ಹೆಸರು ಇದೆ. ಆತ ಮೊದಲ ಕಾಗದದ ಜನಕ. ಕ್ರಿ.ಶ. ಒಂದನೇ ಶತಮಾನದಲ್ಲಿ 
ಸಂಶೋಧಿಸಿದ. ನಾರಿನ ಜಲಸಸ್ಕವನ್ನು ಜಜ್ಜಿ ಆ0ಡ ತಿರುಳನ್ನು ನಯಗೊಳಿಸಿದ. 
ತೆಳ್ಳನೆಯ ಶೋಧಕದ ಮೇಲೆ ಉಳಿಸಿದ ತಿರುಳನ್ನು ಒಣಗಿಸಿದ. ಹೆಚ್ಚು ಕಡಿಮೆ ನಾವು 
ತಿನ್ನುವ ಹೆಷ್ಟಳದ ರೀತಿ ಆಯ್ತು. ಆರಂಭದಲ್ಲಿ ಒರಟಾಗಿತ್ತು. ಬರಬರುತ್ತ ಕಾಗದ 


೧೮ 


ಸುಧಾರಣೆ ಕಂಡಿತು. ಕ್ರಿಸ್ತಶಕ ಒಂದುನೂರ ಐವತ್ತರ ಹೊತ್ತಿಗೆ ಹೆಚ್ಚಿನ ಜನ 
ತಯಾರಿಕೆಯಲ್ಲಿ ಹದ ಕಂಡುಕೊಂಡರು. ಬ್ರಿಟಿಷ್‌ ವಸ್ತು ಸಂಗ್ರಹಾಲಯದಲ್ಲಿ ಎರಡನೇ 
ಕಾಗದ ಇದೆ. 


ಯುರೋಪ್‌ ಖಂಡಕ್ಕೂ ಕಾಗದ ಕಾಲಿಟ್ಟಿತು. ಹನ್ನೆರಡನೇ ಶತಮಾನದಲ್ಲಿ 
' ಯುರೋಪಿಯನ್ನರು ಕಾಗದ ತಯಾರಿಕೆ ಕಲಿತರು. ನಂತರದ ನೂರಿನ್ನೂರು ವರ್ಷಗಳಲ್ಲಿ 
ಇತರ ಕಡೆಗಳಲ್ಲೂ ಕಾಗದ ತಯಾರಿಕೆ ಆರಂಭವಾಯಿತು. 


ನಾರು ಗಿಡ, ಬಟ್ಟೆ, ಜೊತೆಗೆ ಹುಲ್ಲು, ಮರದ ಪುಡಿ, ಕಚ್ಚಾ ವಸ್ತುಗಳಾದವು. 

ಹತ್ತೊಂಬತ್ತನೇ ಶತಮಾನದಲ್ಲಿ ಗಟ್ಟಿಮರದ ಬಳಕೆ ಪ್ರಾರಂಭವಾಯಿತು. ಬೊಂಬು 

ಕೂಡ ಈಗ ಸೇರಿಕೊಂಡಿದೆ. ಇದಕ್ಕೆ ಎರಡು ಸಾವಿರ ವರ್ಷದ ಇತಿಹಾಸವಿದೆ. ಹೀಗೆ 

' ಇನ್ನೂ ರಂಗಪ್ಪನ ವಿವರ ಸಾಗಿತ್ತು. ರಮೇಶ ಪ್ರಶ್ನಿಸಿದ ""ಅಲ್ಲಾ ಎಲ್ಲಾ ದೇಶದ 

ಹೆಸರು ಹೇಳಿದಿರಿ. ನಮ್ಮ ದೇಶದ ಹೆಸರೇ ಬರಲಿಲ್ಲ. ನಾವು ತಯಾರಿಸಿದ್ದು 
ಯಾವಾಗ?” | 


ರಂಗಪ್ಪ ನಕ್ಕು ಹೇಳಿದ ""ಹಾಂ! ನಾವು ಮಾಡಿದ್ದು ಇಷ್ಟೆ. ಇರೋದು 
ಕಡಿದು ನಾಶ ಮಾಡೋದು. ನೆಟ್ಟಗೆ ಇದ್ದದ್ದನ್ನು ಕೆಡವೋದು. ನಮ್ಮ ಹತ್ತಿರ ಎಲ್ಲಾ 
ಇದೆ ಅಂತ ಜಂಬಕೊಚ್ಚೊದು ಇಷ್ಟೆ'' ಮತ್ತೆ ಯೋಚಿಸಿದ ರಂಗಪ್ಪ ಹೇಳಿದ 
“ಬಂಗಾಳದ ಸೆರಾಂಪುರ್‌ ಬಳಿ ಹತ್ತೊಂಬತ್ತನೆ ಶತಮಾನದ ಆರಂಭದಲ್ಲಿ ಮೊದಲ 
ಕಾಗದ ಕಾರ್ಯಾನೆ ಆಯಿತು. ಅದೂ ಬ್ರಿಟಿಷರಿಂದಾಗಿ. 


ಕಲ್ಕತ್ತ ನಗರದಲ್ಲಿ ಸಾವಿರದ ಎಂಟನೂರ ಎಪ್ಪತ್ತರಲ್ಲಿ ಬ್ಯಾಲಿ ಮಿಲ್ಫ್‌ 
ಕಾರ್ಯಾನೆ ತೆರೆಯಲಾಯಿತು. ಸಾವಿರದ ಎಂಟನೂರ ಎಂಬತ್ತೊಂದರಲ್ಲಿ ಬಂಗಾಳದ 
ಬಟಾಘರ್‌ ಪೇಪರ್‌ ಮಿಲ್ಫ್‌ ತೆರೆಯಿತು. ಎರಡನೇ ಮಹಾ ಯುದ್ಧದ ವೇಳೆಗೆ ನಮ್ಮಲ್ಲಿ 
ಹದಿನೈದು ಕಾರ್ಯಾನೆಗಳು ಇದ್ದವು. ಈಗ ಒಟ್ಟು ಮುನ್ನೂರ ಇಪ್ಪತ್ತೈದು ಕಾಗದ 
ಕಾರ್ಯಾನೆಗಳಿವೆ. ಮಹಾರಾಷ್ಟ್ರ, ಬಂಗಾಳ, ಗುಜರಾತ್‌ ಇಲ್ಲಿ ಹೆಚ್ಚಿನ ಕಾರ್ಯಾನೆಗಳಿವೆ. 


೧೯ 


"ಕರ್ನಾಟಕದಲ್ಲಿ ಮುಖ್ಯವಾದ ಕಾರ್ಹಾನೆಗಳು ರ್‌ 


""ಭದ್ರಾವತಿಯ ಮೈಸೂರು ಕಾಗದ ಕಾರ್ಬಾನೆಯೇ ಮೊದಲಿನದು. " 
ಸರ್ಕಾರಿ ವಲಯದ ಕಾರ್ಯಾನೆ. ಇತರೆ ಪ್ರಮುಖ ಕಾರ್ಬಾನೆಗಳು ದಾಂಡೇಲಿಯ 
ವೆಸ್ಟಕೋಸ್ಟ್‌ ಕಾಗದ ಕಾರ್ಯಾನೆ, ಮಂಡ್ಕ ನ್ಯಾಷನಲ್‌ ಕಾಗದ ಕಾರ್ಯಾನೆ, ಡ್ನ 
ಭಾರತ ಕಾಗದ ಕಾರ್ಯಾನೆ ಇವು ಮುಖ ವಾದವು.'' 


“ಕಾಗದವನ್ನು ಓದೋದಕ್ಕೆ ಬರೆಯೋದಕ್ಕೆ ಬಳಸುತ್ತಾರೆ. ಇದಲ್ಲದೆ 
ಇನ್ನೆನು ಇದರ ಬಳಕೆಗಳಿವೆ? 


“ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆಂದರೆ ಜನರ ತಿಳುವಳಿಕೆಯಲ್ಲಿ ಕಾಗದದ 
ವೈವಿಧ್ಯಮಯ ಬಳಕೆಯ ಪರಿಚಯವೇ ಇಲ್ಲ. ದಪ್ಪ ಕಾಗದ, ರಟ್ಟು, ಒರಟು ಕಾಗದ, 
ಪ್ಯಾಕಿಂಗ್‌ ಕಾಗದ ಇವೆಲ್ಲಾ ಬೇಕು. ಈ ಬಗೆ ಕಾಗದ ಕೂಡ ಕಾರ್ಬಾನೆಗಳಲ್ಲೇ 
ತಯಾರಾಗಬೇಕು. 


ಆಹಾರ ಪದಾರ್ಥ ಸುತ್ತಿ ಇಡಲು ಕೂಡ ಕಾಗದ ಬಳಸುತ್ತಾರೆ. ರಫ್ತು 
ಮಾಡುವಾಗ ವಸ್ತು ರಕ್ಟಣೆಗೆ ಕಾಗದ ಬಳಸುತ್ತಾರೆ. ಕಾಗದದಿಂದ ತಟ್ಟೆ ಲೋಟಗಳನ್ನೂ 
ಮಾಡುತ್ತಾರೆ. ಇವಕ್ಕೆಲ್ಲ ಮೇಣದ ಲೇಪನವಿರುತ್ತದೆ. ಬೆಣ್ಣೆ, ಮಾಂಸದ ತಿಂಡಿ, ಕೊಬ್ಬು 
ಇವನ್ನು ವಿಶೇಷ ಕಾಗದದಲ್ಲಿ ಇಡುತ್ತಾರೆ. ಕಾಗದದ ಮೇಲೆ ಹೊಳಪು ಬರುವ ಲೇಪನ 
ಬಳಿಯುತ್ತಾರೆ. ಶಿಲಾರಾಳ ಲೇಪಿತ ಕಾಗದ ಹರಿಯುವುದಿಲ್ಲ, ತೂತೂ ಬೀಳುವುದಿಲ್ಲ. 
ಉಷ್ಣ ತೇವ ಎಲ್ಲಾ ತಡೆಯುತ್ತದೆ. 


ದಪ್ಪ ರಟ್ಟಿನ ಕಾಗದ ಅನೇಕ ಪದರ ಕೂಡಿ ಆಗಿವೆ. ಇದಕ್ಕೆ ರಾಸಾಯನಿಕ 
ಉಪಚಾರ ಕಡಿಮೆ. ಆದ್ದರಿಂದ ಕೆಳದರ್ಜೆಯ ಯಾಂತ್ರಿಕ ತಿರುಳು ಸಾಕು. ಹಳೆಕಾಗದ 
ರದ್ದಿ ಕಾಗದ ಪುನರ್‌ ಬಳಕೆಗೆ ಬರುತ್ತದೆ. ವೆಚ್ಚವೂ ಕಡಿಮೆ. ಇದನ್ನು ಸಂಗ್ರಹಿಸುವುದೂ 
ಸುಲಭ.  ತಿರುಳಾಗಿ ಪರಿವರ್ತಿಸುವಾಗ ವೆಚ್ಚವೂ ಕಡಿಮೆ. ರಂಗಪ್ಪ ಇನ್ನೂ 
ಹೇಳುತ್ತಿದ್ದಂತೆ ಯಾರೋ ಒಳಗಡೆ ಬಂದರು. ಬಂದಾತ ರಂಗಪ್ಪನ ಗೆಳೆಯ ವೇಣು. 


೨೦ 


ಬ್ಬ ನಿ ಕಸ ಮಾಯ ಶಿದ್ದರು. ವೇಣು ರಂಗಪ್ಪನನ್ನು 
ಎಚ್ಚರಿಸಿದ. “ಏನು ಮಹರಾಯ ಇನ್ನೂ ಇಲ್ಲೇ ಇದ್ದೀಯಾ. ಸಂಘದ ಕಛೇರಿ ಕಡೆ 
ವೆ'' ರಂಗಪ್ಪ ಹೊರಟಾಗ ಸುರೇಶ, ಗಣೇಶ ನಾವೂ ಬರುತ್ತೇವೆ ಎಂದು ತರಲೆ 
ಹೂಡಿದರು. ಅವರಿಗೆ ಏನೇನೋ ಹೇಳಿ ಸಾಗು ಹಾಕಿ ರಮೇಶನನ್ನು ಕರೆದು ಕೊಂಡು 
ಹೊರಟರು. 


ಪರಿಸರ ಪ್ರೇಮಿಗಳ ಸಂಘದ ಬಾಗಿಲು ತೆರೆದಿತ್ತು. ಒಳಗಡೆ ಐದಾರು ಜನ 
ಹರಟೆ ಹೊಡೆಯುತ್ತಿದ್ದರು. ರಂಗಪ್ಪ, ರಮೇಶನನ್ನು ವೇಣುಗೆ ಪರಿಚಯಿಸಿದ. 
“ರಮೇಶ, ಇನ್ನೂ ಏನಾದರೂ ಕೇಳುವುದಿದ್ದರೆ ವೇಣುವನ್ನು ಕೇಳಿಬಿಡು. ನನಗೂ 
ಹೇಳಿದ್ದು ಸಾಕು ಅನಿಸಿದೆ'' ಎಂದು. ಕುರ್ಚಿಗೆ ಒರಗಿದ. 


""ಸಾರ್‌, ಇನ್ನೇನಿಲ್ಲ, ಪರಿಸರ ಪ್ರಮಿಗಳ ಸಂಘ ಅಂತ ನೀವು 
ಮಾಡ್ಕೊಂಡಿದೀರಿ. ನೀವು ಏನಾದರೂ ಸಾಧನೆ ಮಾಡೋಕೆ ಆಗಿದೆಯಾ? ಆದರಲ್ಲೂ 
ಕಾಗದ ಕಾರ್ಯಾನೆಯಲ್ಲಿ ನೀವು ಈ ಸಂಘ ಮಾಡಿದ್ದಿರಿ. ಕಾಗದ ತಯಾರಿಕೆಯಿಂದ 
ನಿಜವಾಗಿಯೂ ಪರಿಸರ ಹಾಳಾಗುತ್ತಿಲ್ಲವೆ'' ಎಂದು ರಮೇಶ ಕೇಳಿದ. ವೇಣುಗೆ ಮಾತು 
ತುಂಬಾ ಇಷ್ಟ. ಆಸಕ್ತಿ ಕುತೂಹಲ ಇರೋರಿಗೆ ಚೆನ್ನಾಗಿ ಇಷ್ಟವಾಗುತ್ತಾನೆ. ನೇರವಾಗಿ 
ಶುರುಮಾಡಿದ. 


""ನೋಡು ಮರಿ, ನಾವೂ ಏನೂ ಸಾಧನೆ ಮಾಡೋಕ್ಕಾಗಿಲ್ಲ. ಆದರೆ ನಂಬಿಕೆ 
ಕಳಕೊಂಡಿಲ್ಲ. ಮೊನ್ನೆ ಸ್ಮಶಾನದಲ್ಲಿ ನೂರು ಗಿಡಮರ ನೆಟ್ಟಿದ್ದೇವೆ. ನೀರು 
ಹನಿಸುತ್ತಿದ್ಲೇವೆ. ಉಚಿತವಾಗಿ ಗಿಡಗಳನ್ನು ಲಾರಿಯಲ್ಲಿ ಒಯ್ದು ಜನರಿಗೆ ಹಂಚಿದ್ದೇವೆ. 
ನಮ್ಮ ಕಾರ್ಯಾನೆ ಪರಿಸರ ಹಾಳು ಮಾಡುತ್ತೆ. ಆದ್ರೆ ಏನು ಮಾಡೋದು. ಜೀವನಕ್ಕೆ 
ಅದನ್ನೆ ಅವಲಂಬಿಸಿದ್ದೇವೆ. ಕಾಡನ್ನು ನಂಬಿ ಈ ಕಾರ್ಪಾನೆ ನಿಂತಿದೆ. ದಿನ ಬೆಳಗಾದರೆ ` 
ಗಿಡ ಮರಗಳ ಕೊಲೆ. ಒಂದು ಕಾರ್ಬಾನೆಗಾಗಿ ಪ್ರತಿದಿನ ಮೂರು ಹೆಕ್ಟೆರ್‌ ದಟ್ಟ 
ಕಾಡು ನಾಶವಾಗುತ್ತದೆ. ಕತ್ತರಿಸಿದ ಜಾಗದಲ್ಲಿ ಮತ್ತೆ ಕಾಡು ಬೆಳೆಯಲು ಏಳು 
ವರ್ಷಬೇಕು. ನಷ್ಟವನ್ನು ಎಲ್ಲಿಂದ ತುಂಬುವುದು? ಕಾರ್ಯಾನೆಯಲ್ಲಿ ಏನು 


೨೧ 


fe 

ಸ ಹ | 

೫ 
ತೆ & 
ಮ 

ಸ 
ನ ಬೇಕಾದರೂ ಬಂಟರ 
} 


«28 


ಮಾಡಲು ಸಾಧ್ಯವೆ? ದೇಶದಲ್ಲಿ ಮ 
ಕಾಡು ಹೇಗೆ ಸಿಗಬೇಕು. ಬೊಂ೭ ಜು 
"ಈಗ ನಮಗೆ ಏನಾಗಿದೆ? ನ ಮೇಲೆ ಆಸೆ ॥ ತ 3ರ ಮೇಲೆ ಪ್ರೀತಿ 
ಕಾಡೂ ಉಳಿಯಬೇಕು. ಕಾಗದವೂ ಉಳೀಬೇಕು. ಕಡಿದ NEN ಲ 
ಬೆಳೆಯಬೇಕು. ಮಿತ ಬಳಕೆ ಎಲ್ಲದರಲ್ಲೂ ಚೀನ ಅಮೆ ಕ 
ಜಪಾನ್‌ ಈಗ ಹೆಚ್ಚು ಕಾಗದ ಬಳಸುವ ದೇಶಗಳು. ಅಲ್ಲಿ. ಸರಾಸರಿ 
ಎರಡುನೂರು ಕೆ.ಜಿ ಬಳಸುತ್ತಾರೆ. ನಮ್ಮ ಬಳಕೆ ಎಷ್ಟು ಗೊತ್ತೆ? ? ವರ್ಷಕ್ಕೆ ; 
ಕೇವಲ ಎರಡು ಕೆ.ಜಿ! ಈ ಲೆಕ್ಕದಲ್ಲಿ ನಾವೇ ವಾಸಿ. ಅಭಿವೃದ್ಧಿ ಕನ್ನ | 
ನಾವು ಹಿಂದೆ ಬಿದ್ದಂತೆ ಕಾಣುತ್ತವೆ ಅಷ್ಟೆ '' ರಮೇಶನಿಗೂ ವೇಣುವಿನ ಮಾತು ಕೇಳುತ್ತ. 
ತನ್ನ ಊರಿನ ಸಂಗತಿಗಳು ನೆನಪಾಗ ತೊಡಗಿದವು. ನೋಟ್‌ ಪುಸ್ತಕ ಇಲ್ಲ _ದ ಕಾರಣ 
ಶಾಲೆ ಬಿಟ್ಟು ಹುಡುಗರು, ಶಿಕ್ಷಣವೇ ಇಲ್ಲದ ಕುಟುಂಬಗಳು. ಹೌದು ಅದಕ್ಕೆ ನಾವು 
ಬಳಸುವ ಕಾಗದ ಕಡಿಮೆ. ಈ ನಗರ ವಾಸಿಗಳೇ ಹೆಚ್ಚು ಕಾಗದ ಬಳಸುವವರು. ಆದರೆ. 
ಪೋಲು ಮಾಡಬಾರದು. ಈ ವಿಚಾರ ಅವನನ್ನು ಕಾಡಿಸಿದವು. ' 


ರಮೇಶ ಮತ್ತೆ ವೇಣು ಕಡೆ ನೋಡುತ್ತ ಕೇಳಿದ. ""ಸಾರ್‌, ಕಾರಖ್ಯಾನೆ: 
ಪರಿಸರ ಹಾಳುಮಾಡುತ್ತಿದೆ. ನಿಮಗೂ ಗೊತ್ತಿದೆ, ಕಾರ್ಯಾನೆಯೇ ಇದನ್ನು ತಡೆಗಟ್ಟಲು 
ಯೋಜನೆ ಹೊಂದಿದೆಯೆ?'' ವೇಣು ತಲೆ ಆಡಿಸಿದ. ""ಇಲ್ಲ ಮರಿ, ಈ ಕಾರ್ಹಾನೆಗಳು 
ನದಿ ದಡ ಬಿಟ್ಟು ಕದಲುವುದೇ ಇಲ್ಲ. ಯಾಕೆಂದರೆ ನೀರು ಭಾರೀ ಪ್ರಮಾಣದಲ್ಲಿ 
ಬೇಕು. ಕಾಗದ ಒಣಗುವ ಹಂತದ ವರೆಗೆ ಪ್ರತಿ ಸೆಕೆಂಡಿನಲ್ಲೂ ನೀರು ಬಳಸುತ್ತೇವೆ. 
ಬಳಸಲಿ. ಚಿಂತೆ ಇಲ್ಲ. ಆದರೆ ರಾಸಾಯನ ಮಿಶ್ರಿತ ನೀರು ಅತಿ ಮುಖ್ಯ ಸಮಸ್ಯೆ. 
ಇಲ್ಲಿ ಬಳಸುವ ಸಲ್ಫೇಟ್‌ ಅನಾರೋಗ್ಯಕ್ಕೆ ದಾರಿ ಮಾಡುತ್ತದೆ. ನೀರನ್ನು ಪುನಃ 
ಶುಚಿಗೊಳಿಸಿ ನದಿಗೆ ಬಿಡಬೇಕೆಂಬ ನಿಯಮಗಳಿವೆ. ಕಾರ್ಯಾನೆಗಳು ಅದನ್ನು” 


೨೨ 


ರಮೇಶ ಕತ್ತೆತ್ತಿ ಮೇಲೆ ನೋಡಿದ. ಕಾಡೆಮ್ಮೆಯ ಭಾರೀ ತಲೆ ಕೊಂಬು 
ಸಮೇತ ಗೋಡೆಯಲ್ಲಿ ಅಲಂಕರಿಸಿತ್ತು. ವೇಣು, ರಮೇಶ ನೋಡುತ್ತಿರುವುದನ್ನು 
ಗಮನಿಸಿದ.  "“ರಮೇಶ, ನೀನು ನೋಡುತ್ತಿದೀಯಲ್ಲ ಆ ಸಂತತಿಯೇ ಈಗ ಇಲ್ಲ. 
ನಮ್ಮ ಸಮಾಪದ ಭದ್ರಾ ಅಭಯಾರಣ್ಯದಲ್ಲಿ ಒಮ್ಮೆ ಕಾಡೆಮ್ಮೆಯ ಜನಗಣತಿ 
ಮಾಡಿದ್ದರು. ಇಪ್ಪತ್ತು ಸಾವಿರದಷ್ಟು ಇದ್ದವು. ಈಗ ಉಳಿದಿರೋದು ಬರೀ ಬುಕುಡೆ 
ಹಾಗೂ ಕೊಂಬುಗಳು. ಅವಕ್ಕೆ ಜಾಗವೇ ಇಲ್ಲದಂತಾಯಿತು. ಅವುಗಳ ಆಹಾರವನ್ನು 
ನಮ್ಮ ಕಾರ್ಯಾನೆಗಳು ಕಬಳಿಸಿದವು'' ಎಂದು ದೊಡ್ಡ ನಿಟ್ಟುಸಿರು ಬಿಟ್ಟ. 


೨೩ 


` ರಂಗಪ್ಪ ಮನೆಗೆ ಹೊರಡುತ್ತ, "ನಾಳೆ « 
ನಾಡಿದ್ದು ಊರಿಗೆ ಹೊರಡುತ್ತಾರೆ'” ಎ ಇ 
ಮಾತನಾಡಲಿಲ್ಲ. ಅವನ ತಲೆಯಲ್ಲಿ ನೇನೋ ಯೋಚನೆಗಳು . 
ಎದ್ದು ಮೂತ್ರ ವಿಸರ್ಜನೆಗೆ ಬಾಗಿಲಿಗೆ ಬಂದ ಗಣೇಶ ಚ್ಯಾ 3 
ನಡೆದಾಡಿದ. ಇದ್ದಕ್ಕಿದ್ದಂತೆ ಗಾಳಿ ಭರೋ ಎಂದು ಬೀಸಿತು. ಅವನ - ಗ ಎಲ್ಲಾ 
ಬಿಳಿ ಬೂದಿ ಮೆತ್ತಿಕೊಂಡಿತು. ಕಣ್ಣು ಉಜ್ಜಿ ಎದುರಿಗೆ ನೋಡಿದ. ಸಾವಿರಾರು 
ದೊಡ್ಡದೊಡ್ಡ ಹಿಟ್ಟಿನಂತಹ ಗುಡ್ಡೆ ಕಾಣಿಸಿದವು. ಅವು ಏನೆಂದು ಗೊತ್ತಾಗಲಿಲ್ಲ. 
ಉಜ್ಜಿ ಉಜ್ಜಿ ಕಣ್ಣು ಕೆಂಪಾಯಿತು. ಕೋಮಲಳ ಬಳಿ ಬಂದು "ಅವೆಲ್ಲಾ ಏನಕ್ಕ" 
ಎಂದು ಕೇಳಿದ ಕೋಮಲ ತಮ್ಮನಿಗೆ "ಅಯ್ಯೊ ಮಹರಾಯ ಇನ್ನೂ ನಿನಗೆ ಈ 
ಊರಿನಲ್ಲಿ ಏನೇನು ಅನಿಷ್ಟಗಳಿವೆ ಅಂತ ಗೊತ್ತಿಲ್ಲ ನಿಮ್ಮ ಭಾವನನ್ನು ಕೇಳು 
ಹೇಳ್ತಾರೆ” ಎಂದಳು. 


ಬ 


ರಂಗಪ್ಪ ಅವನ ಅವಾಂತರ ನೋಡಿ ಕೈಕಾಲು ತೊಳೆಸಿ ಕಾರಣ ಹೇಳಿದ. 
"ಅವೆಲ್ಲಾ ಸುಣ್ಣದ ಗುಡ್ಡೆಗಳು. ಕಾಗದ ತಯಾರಿಸಲು ಸುಣ್ಣ ಬೇಕು. ಬಳಸಿದ ಸುಣ್ಣ 
ಪೂರಾ ಹಾಳಾಗಿರುವುದಿಲ್ಲ. ನಾಶವೂ ಆಗಿರುವುದಿಲ್ಲ. ಆದರೆ ಅದು ಉಪಯೋಗಕ್ಕೆ 
ಬರೋಲ್ಲ. ತಂದು ತಂದು ಇಲ್ಲೇ ಸುತ್ತ ಮುತ್ತ ಸುರೀತಾರೆ. ದೂರಕ್ಕೆ ಮೊದಲು 
ಸುರಿದಿರುತ್ತಾರೆ. ಜನ ಸಂಖ್ಯೆ ಹೆಚ್ಚಾಗುತ್ತೆ. ಸರಿ ಮನೆಗಳನ್ನು ಅಲ್ಲೂ ಕಟ್ಟಬೇಕಾಗುತ್ತೆ. 
ಈಗ ಎಷ್ಟೊ ವಾಸಿ ಡಿಸೆಂಬರ್‌, ಜನವರಿ ತಿಂಗಳಲ್ಲಿ ನೋಡಬೇಕು ಮೂಡಲ ಗಾಳಿಗೆ 
ಧೂಳಿನ ಮೋಡವೇ ಇಲ್ಲಿ ಕವಿಯುತ್ತೆ. ಶಾಂತವಾಗಿದ್ದಾಗ ನೋಡೋಕೆ ಒಂದು ಥರ 
ಶಿವನ ಕೈಲಾಸ ಪರ್ವತ ಕಂಡಂತೆ ಕಾಣುತ್ತೆ. ' ಆದರೆ ಅಲ್ಲಿ ವಾಸಮಾಡೋರು ಯಾರು 
ಗೊತ್ತಾ? ಶಿವ ಅಲ್ಲ, ನಾಯಿ, ಹಂದಿ, ಕತ್ತೆ.' 


ಬೆಳಿಗ್ಗೆ ರಮೇಶನಿಗೆ ಯಾಕೋ ಒಂದು ತರಹ ಕಸಿವಿಸಿ ಆಯಿತು. ಕಾರ್ಯಾನೆ 
ಕಟ್ಟುತ್ತೇವೆ. ಕಾರ್ಯಾನೆಗೆ ಚಿಮಣಿ ಏರಿಸುತ್ತವೆ. ಅದರಿಂದ ಗಾಳಿ ಮಲಿನವಾಗುತ್ತದೆ. 
ಥಳ ಥಳ ಹೊಳೆಯುತ್ತ ಹರಿಯುವ ನದಿ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಇದಕ್ಕೆಲ್ಲ 


ವಿ೪ 


ಸತ 


ಗಾಗುತ್ತೆ 


ಎಂದು ಕೂಗಿದಳು. ಮೆಲ್ಲನೆ ಒಳಗೆ ನಡೆದ. 


ನಾವು ಅಭಿವೃದ್ಧಿ ಹೊಂದುವುದೇ ಪ್ರಗತಿ. ಕಾಗದದ ರೀತಿಯ ಎಲೆಗಳಲ್ಲಿ 
ಮಾನವ ಲಿಪಿ ಬರೆದ. ಆಗ ಅವನ ಅಗತ್ಯ ಕಡಿಮೆ ಇದ್ದವು. ಚೀನೀಯರು ಕಾಗದ 
"ಕಂಡುಕೊಂಡರು. ಎರಡು ಸಾವಿರ ವರ್ಷ ಕಳೆದವು. ಈಗ ಜಗತ್ತು ಬದಲಾಯಿಸಿದೆ. 
ಆಗ ಇದ್ದ ಮಿತಿಗಳಿಗೆ ಈಗ ತಡೆಯೇ ಇಲ್ಲ. ನಾಗರೀಕತೆಯ ಬಲೆ ಹೆಣೆದುಕೊಂಡಿದ್ದೇವೆ. 
. ಪೈಪೋಟಿ ನಡೆಸುತ್ತಿದ್ದೇವೆ. ಅರಿವು ಹೆಚ್ಚಿದೆ. 


ಈ ಕ್ರಾಂತಿಯಲ್ಲಿ ಕಾಗದದ ಪಾತ್ರ ಬಲು ದೊಡ್ಡದು. ಚಂದ್ರಹಾಸನ ಕತೆ 
ನೀವು ಕೇಳಿದ್ದೀರಿ. ದುಷ್ಟಬುದ್ಧಿ ಚಂದ್ರಹಾಸನನ್ನು ಕೊಲ್ಲಲು ಕಾಗದ ಬರೆದ. ಅದರಲ್ಲಿ 
ಮಗನಾದ ಮದನನಿಗೆ ವಿಷವನ್ನು ಕೊಡು ಎಂದು ತಿಳಿಸಿದ್ದ. ಮದನನ ಕೈಗೆ ಕಾಗದ 
ಸಿಗುವುದರೊಳಗೆ ವಿಷ "ವಿಷಯೆ' ಆಗಿತ್ತು. ತಂಗಿಯನ್ನು ಕೊಟ್ಟು ಮದುವೆ ಮಾಡಿದ. 
ಕಾಗದ ದುಷ್ಪ ಬುದ್ಧಿಗೆ ಕೈಕೊಟ್ಟಿತು. ಕಾಗದ ವಿಷಯೆಗೆ ಗಂಡನನ್ನು ತಂದುಕೊಟ್ಟಿತು. 
ಕಾಗದ ಮದನನಿಗೆ ಕರ್ತವ್ಯ ತೋರಿಸಿತು. ಕಾಗದ ಚಂದ್ರಹಾಸನಿಗೆ ಭಾಗ್ಯದ ಬಾಗಿಲು 
ತೆರೆಸಿತು. ಕಾಗದ ಒಂದೇ. ಗತಿಗಳು ಹಲವಾರು. 


ಕಾಗದ ಮಂಗನ ಕೈಯ್ಯಲ್ಲಿ ಕೊಟ್ಟ ಮಾಣಿಕ್ಕವಾಗಬಾರದು. ಅದು ಎಲ್ಲರ 
ಬದುಕಿಗೆ, ಅರಿವಿಗೆ, ತಿಳಿವಿಗೆ ದಾರಿ ಆಗಬೇಕು. ಅದನ್ನು ತಯಾರಿಸುವಾಗ ಪರಿಸರದ 
ಗಮನವೂ ಮುಖ್ಯ. ಬಸ್ಸು ಮಾರ್ಕೆಟ್‌ ಹತ್ತಿರ ನಿಂತಿತು. ಹುಡುಗರು "ಭಾವ, ಎಲ್ಲಿ 
ಇಳಿಯಬೇಕು" ಎಂದು ಕೇಳಿದರು. ತಡಬಡಾಯಿಸಿ ಇಳಿದರು. ಗಣೇಶ ಭದ್ರಾನದಿ 
ನೋಡಬೇಕೂಂತ ಕುಣಿದಾಡುತ್ತಿದ್ದ. ಅವನು ನದಿಯನ್ನು ನೋಡೇ ಇರಲಿಲ್ಲ. ಹಳ್ಳ 
ತೊರೆಗಳನ್ನು ಮಾತ್ರ ನೋಡಿದ್ದ. ಕುತೂಹಲದಿಂದ ಸೇತುವೆಯ ಎರಡೂ ಬದಿ ಇಣುಕಿ 
ನೋಡಿದ. ನೀರು ಕಾಣಲೇ ಇಲ್ಲ. ಬರೀ ಬಗ್ಗಡ. ಅವನಿಗೆ ಗಾಬರಿಯಾಯಿತು. 
ಕಪ್ಪಗೆ ನೀರು ಹರಿಯುತ್ತಿತ್ತು. ನೀರಿನಲ್ಲಿ ಬುರುಗು ನೊರೆ ಮಾತ್ರ ಇತ್ತು. ನೀರೂ 
ಕೂಡ ಅಳುತ್ತ ಹರಿದಂತೆ ಕಂಡಿತು. ತುಂಬಾ ನಿರಾಶೆಯಾಯಿತು. ಯಾವುದೋ 


೨೫ 


NE ba ಹ Ne 
ಚತ NE SER ಟ್‌ 
& 
ಳೆ 


ಕಾರಣದಿಂದ ಸಗಣಿ ಗೋಮೂತ್ರ ಬೆರೆತಿದೆ ಅನಿಸಿತು. "ಕೋಮಲಕ್ಕ, ಈ ಊರ 
ಎಮ್ಮೆ ಹಸು ಜಾಸ್ತೀನಾ ನೀರು ಹೀಗಿದೆಯಲ್ಲ' ಎಂದ. ಕೋಮಲ ರಂಗಪ್ಪನ ಮುಖ 
ನೋಡಿ ನಿಮ್ಮ ಭಾವನ್ನ ಕೇಳು. ತಡವಾಗಿ ಬಂದ ದಿನ ಯಾಕೆ ತಡ ಅಂತ ಕೇಳೋ 

ಹಾಗೇ ಇಲ್ಲ. ಬಣ್ಣ ಕೆಟ್ಟಿತ್ತು, ಕಾಗದ ಕೆಟ್ಟಿತ್ತು. ಕೆಮಿಕಲ್ಸ್‌ ಕೆಟ್ಟಿತ್ತು ಅಂತಾರೆ ಅಷ್ಟೆ 
ಅಲ್ಲ, ಇದನ್ನು ಕೆಡಿಸಿದೋರು ಯಾರೂ ಅಂತಾನು ಕೇಳು' ಎಂದು ಮುಖ ಸೊಟ್ಟಗೆ 
ಮಾಡಿಕೊಂಡಳು. ಷಹ 


ರಂಗಪ್ಪನಿಗೆ ತಾನು ಏನೂ ತಪು ಮಾಡಿಲ್ಲಾಂತ ಗೊತ್ತು. ಆದರೆ ಮನಸ್ಸು 
ಏನೋ ಅಪರಾಧ ಮಾಡಿದಂತೆ ಮುದುಡಿತ್ತು. ಮಕ್ಕಳಿಗೆ ಸಿನೆಮಾ ತೋರಿಸಿ, 
ತಿಂಡಿತಿನ್ನಿಸಿ ಬಸ್ಸು ಹತ್ತಿಸಲು ಕೋಮಲ ರಂಗಪ್ಪ ಇಬ್ಬರೂ ಬಸ್‌ ನಿಲ್ದಾಣಕ್ಕೆ ಬಂದರು. 
ರಮೇಶ ರಂಗಪ್ಪನ ಹತ್ತಿರ ಬಂದು "ತುಂಬಾ ಸಹಾಯ ಆಯ್ತು ಭಾವ. ತುಂಬಾ 
ವಿಷಯ ತಿಳಿದುಕೊಂಡೆ. ನಾನು ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ಖಂಡಿತ 
ಗೆಲ್ಲುತ್ತೇೊನೆ' ಎಂದ. ಸುರೇಶ, ಗಣೇಶ ಬಸ್ಸು ಹತ್ತಿದವರು ಕೆಳಗಿಳಿದು ಬಂದು ಕೋಕಿಲಳ 
ಕೈಲಿದ್ದ ಚಾಕೋಲೇಟ್‌ ಕಸಿದುಕೊಂಡು ರೇಗಿಸಿದರು. ಸುರೇಶ ಬಸ್ಸು ಹೊರಡುತ್ತಿದ್ದಂತೆ 
ಕೈ ಬೀಸಿದ. | 


ಕಾಗದ ಚೀನಾದಲ್ಲಿ ಶೋಧನೆಯಾಯಿತು. ಎರಡು ಸಾವಿರ ವರ್ಷದಿಂದ 
ಮಾನವರ ಮನಸ್ಸನ್ನು ಅರಳಿಸಿದೆ. ಬುದ್ಧಿಯನ್ನು ಹರಿತಗೊಳಿಸಲು ನೆರವಾಗಿದೆ. ಇದಕ್ಕೆ 
ಮಹತ್ವ , ದುರಂತ ಎರಡೂ ಇದೆ ಎನಿಸಿತು. ಪರಿಮಳ ಕೊಡುವ ಗುಲಾಬಿ ಕಣ್ಣಿಗೆ 
ಕಟ್ಟುತ್ತದೆ. ಪರಿಮಳ ಮನದಲ್ಲಿ ಉಳಿಯುತ್ತದೆ. ಗುಲಾಬಿ ಬಾಡುತ್ತದೆ. ಬಾಡಿದ್ದನ್ನು 
ಯಾರೂ ಗಮನಿಸುವುದಿಲ್ಲ. ಕಾಗದದ ಕತೆಯೂ ಹಾಗೆಯೇ. 


<SHARA GRANTHALAYA 


WLM 


acc.No. 016098 


೨೬ 


4 ಪುಸ್ತಕಗಳನ್ನೆಲ್ಲ ಕ್ಷ ಸಿ, ಅವುಗಳ ಮಾದರಿ, 


KM 
RT EE 


ಹಾಗೂ ದೇಶದ ಇತರ ಭಾಷೆಗಳಲ್ಲಿ ಈಗಾಗಲೇ ಪ್ಪ ಕಟವಾಗಿರುವ 
ಮಾಹಿತಿಗಳನ್ನೆಲ್ಲ ..' ಭಾಷಾತಜ್ಞರಿಂದ 
ಪರಿಶೀಲಿಸಲಾಯಿತು. ಜೊತೆಗೆ ಈ ಕ್ಷೇತ್ರದ ಅನುಭವಿ ಕ್ಷೇತ್ರಸಹಾಯಕರನ್ನು ನೀಮ. ಬಂಡು ಅವರಿಗೆ 
ಕಮ್ಮಟಗಳನ್ನು ನಡೆಸಿ, `` ಸ್ನಾವಳಿ ತಯಾರಿಸಿಕೊಟ್ಟು, ಅವರನ್ನು ರಾಜ್ಯದಾದ . ಆಯ್ದ ಜಿಲ್ಲೆ, 


| ತಾಲೂಕುಗಳಿಗೆ ಕಳುಹಿಸಿ. ಈ ಆಂದೋಲನದಲ್ಲಿ ಕಲಿತವರಿಂದ ಮತ್ತು ಕಲಿಯು ,ವವರಿಂದ ಅದರ 


ಗುಣದೋಷಗಳ ಬಗ್ಗೆ ಅಭಿ ಯ ಸಲಹೆಗಳನ್ನು ಸಂಗ್ರಹಿಸಿ, ಅನಂತರ ಅವುಗಳ: . ಶ್ಚ ಶ್ರವಿದ್ಯಾಲಯದ 
ಗಣಕಯಂತ್ರದಲ್ಲಿ ವಿಃ ಯಿತು; ಮತ್ತೆ ಮತ್ತೆ ಕ್ಷೇತ್ರಗಳಿಗೆ ಹೋಗಿ, ಕ್ಷೇತ, ' ' ಹಾಯಕರು ನೀಡಿದ್ದ 


ತ್‌ 


ಮಾಹಿತಿಗಳನ್ನೆಲ್ಲ ಮಃ ' . ನೆ ಮಾಡಿ, ನಂತರ ನವಸಾಕ್ಷರರ ಅಪೇಕ್ಷೆಗೆ... ಏಣವಾಗಿ ವಿಷಯದ 
ಆದ್ಯತೆಗಳನ್ನು ನಿರ್ಧಗಿ: ಏನ ಪುಸ್ತಕ ಗಚನೆಗೆ ತೊಡಗಲಾಣತು; :  ' ಶೇಖಕರು ನಮ್ಮ 
ವಿಶ್ವವಿದ್ಯಾಲಯದ ಲ್ರಾ : ಈ... '-” ಹಸ್ತಖ.ತಿಗಳಿಗೆ ': ' 7 ರೂಪ ಕೊಟ್ಟರು. 
ಕಲಾವಿದರು ವಿಷಯಗ. ಗೊಪ್ಪು ಪ ಕ್ಲಿ ಎ. ಗೆ ೫ನ ಗೆ ಎಡ ಹಸ್ತಪ್ರತಿಗಳನ್ನು 


ನವಸಾಕ್ಷರರ ಬಳಿ ಕೊಂಡೊಯ್ದು ಅವರ ಮುಂದೆ ಪಠಿಸಿ ನಂತರ ಅವರ ಅಭಿಪ್ರಾಯ, ಪ್ರತಿಕ್ರಿಯೆಗಳನ್ನು 
ಅಳವಡಿಸಿ ಹಸ್ತಪ್ರತಿಯನ್ನು ಅಂತಿಮಗೊಳಿಸಲಾಯಿತು. 


ea 


ನ್ನಡ: ವಿಶ್ವವಿದ್ಯಾಲಯವು ನಾಡಿನ ಪನು ವಿದ್ವಾಂಸ! 
ಪ್ರಯತ್ನದ ಫಲವಾಗಿ ಈ ಪುಸ್ತಕ ರೂಪತಾಳಿದೆ. ನವಸಾಕ್ಷರರು ಈ 
ಸ್ಟೀಕರಿಸುತ್ತಾರೆಂದು ನಂಬಿದ್ದೇವೆ. ಈ ಯೋಜನೆಯ ಯಶಸ್ವಿಗೆ ೫ 

ಸಮಿತಿ ಹಾಗೂ ಸಂಪಾದಕ ಸಮಿತಿಯ ಸದಸ್ಯರಿಗೆ. ಲೇಖಕರಿಗೆ, ₹ 
ಯೋಜನೆಯಲ್ಲಿ 8 ಪ್ರತ್ಯಕ್ಸವಾಗಿ, ಪರೋಕ್ಷವಾಗಿ. ನಮ್ಮೊಡನೆ ಪೇ 
ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ವಿಶ್ವವಿದ್ಯಾಲಯದ ಮೇಲೆ Np 
ಗುರುತರವಾದ ಯೋಜನೆಯನ್ನು ವಹಿಸಿಕೊಟ್ಟ ಲೋಕಶಿಕ್ಷಣ ಇಲಾಖೆಯ ನಿರ್ದೇಶಕ! ದ 
ಶ್ರೀಲೂಕೋಸ್‌ ವಲ್ಲತ್ತರೈ ಅವರಿಗೆ ನನ್ನ ಕೃತಜ್ಞತೆಗಳು. ಓದುಗರು ಈ ಪುಸ್ತಕದ ಬಗ್ಗೆ ತಮ್ಮ 
ಅಭಿಪ್ರಾಯಗಳನ್ನು ತಿಳಿಸಿದರೆ ನಮ್ಮ ಪಠ್ಯಪುಸ್ತಕ ರಚನೆಗೆ ಉಪಯೋಗವಾಗುತ್ತದೆ. ಸತ್‌ 
| ಟು ' 
ಚಂದ್ರಶೇಖರ ಕಂಬಾರ | 
ಕುಲಪತಿಗಳು 


